ಪುಟಗಳು : 36 ಕನ್ನಡ-ಇಂಗ್ಲೀಷ್‌ ಮಾಸಿಕ 


ಸಂಪುಟ-05 * ಸಂಚಿಕೆ-12 * ಮೇ 2024 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ 
ಗಾಂಧಿ ಭವನ, ಕುಮಾರಪಾರ್ಕ್‌ ಪೂರ್ವ 
ಬೆಂಗಳೂರು - 560001 


https://gandhibhavan.in 


ಗಾಂಧಿ 
ಭವನ 
ಡಿಜಿಟಲ್‌ 
ಆರ್ಕೈವ್‌ 


#SERVANTSOFKNOWLEDGE 
Scanning 15 The New Spinning 


https://archive.org/details/GandhiBhavan 


ಗಾಂಧೀಜಿಯವರ ವಿಚಾರಗಳನ್ನು ಪ್ರಸಾರಗೊಳಿಸಲು 
ಕೈಗೊಂಡಿರುವ ಡಿಜಿಟಲ್‌ ಮಾಧ್ಯಮ ಚಟುವಟಿಕೆ 


ಗಾಂಧಿ ಸಂಚಯ 


https://gandhi.sanchaya.net 


Dk: 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ 


ಎಲ್ಲ ಪ್ರಕಟಣೆಗಳು ಈ ಜಾಲತಾಣದಲ್ಲಿ ಉಚಿತವಾಗಿ ಲಭ್ಯ 


[5] 


Google Play 
ಬಾಪೂ ಪ್ರಪಂಚ ಕಂ 
ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಮಾಸಿಕ 
'ಬಾಪೂ ಪ್ರಪಂಚ ' ಇ - ಪುಸ್ತಕ ಇಲ್ಲಿ ದೊರೆಯುತ್ತದೆ. [A iBooks 


ಕರ್ನಾಟಕ ಗಾಂಧಿ 
ಸ್ಮಾರಕ ನಿಧಿ 


ಬಾಪು ಪ್ರಷಂಚೆ 
ಕನ್ನಡ-ಇಂಗ್ಲೀಷ್‌ ಮಾಸಿಕ 
BAPU PRAPANCHA 


(A monthly Kannada English 
Magazine of Gandhian Thoughts) 


ಪ್ರಧಾನ ಸಂಪಾದಕರು 

ನಾಡೋಜ ಡಾ. ವೂಡೇ ಪಿ. ಕೃಷ್ಣ 
Chief Editor : 

Nadoja Dr Wooday P Krishna 


Editor : 
N R Vishukumar 


ಪ್ರಕಾಶಕರು : 
ಕಾರ್ಯದರ್ಶಿ, 

ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ 

ಗಾಂಧಿ ಭವನ, ಕುಮಾರ ಪಾರ್ಕ್‌ ಪೂರ್ವ 
ಬೆಂಗಳೂರು - 560 001 


Published by : 


Secretary 

Karnataka Gandhi Smaraka Nidhi 
Gandhi Bhavana, Kumara Park East 
Bangalore - 560 001 


080 22261967 / 9738605799 
gandhibhavanabengaluru@gmail.com 


Printed at 

Printastic 

272, 2nd Main Road, 6th Cross, 
Lavakushanagar, Laggere Bangalore-58 
Ph : +91 9886747417 

E-mail : printastic.21 @gmail.com 


ನ ಲೇಖಕರವು 


ವಾಗಿರುತ್ತದೆ. 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ತ್ರ 


ರೂ. 28/- BAAPU PRAPANCHA 


ಪ್ರ 


ಕನ್ನಡ-ಇಂಗ್ಲೀಷ್‌ ಮಾಸಿಕ 


ಸಂಪುಟ-05 * ಸಂಚಿಕೆ-12 * ಮೇ 2024 


05 


08 
11 
12 


19 


22 


29 


30 


32 


ಮೇ-1; ವಿಶ್ವ ಕಾರ್ಮಿಕರ ದಿನಾಚರಣೆ 
- ವಿವೇಕಾನಂದ ಹೆಚ್‌, ಪೆ. 


ಸರ್ವೋದಯ ನಾಯಕ ಅಲಿಯರತ್ನೆ ಅಸ್ತಂಗತ 


- ಡಾ. ಹೆಪ್‌. ಎಸ್‌. ಸುರ್‌ 


ನನ್ನ ಕನಸಿನ ಫಾರತ 
ರಾ೦ಥಿ ಮತ್ತು ಕರ್ನಾಟಕ (ಭಾಗ-12) 


ಚಂದದ ಬದುಕು : ಅರಸೀಕೆರೆ ಮತ್ತಚ ಶಿಜರ 


ವಾಣಿ ಪೆಲಿಯೋಣ 


Demise of Dhirubhai Mehta 
-A Veteran Gandhian 


ತಮಿಚುನಾಡಿನಲ್ಲ ಮಹಾತ್ಯ 


ಮತದಾರ ಜಾಗೃತಿ ಶಿಜರ 


- ಸವಿತಾ ನಾಗಭೂಷಣ. 


ಜಿತ್ರಾವಆ 


ಬಾಪು ಪ್ರಪಂಚ ಸಂ 


ಚಿಕೆಗಳು ಚೆನ್ನಾಗಿ ಬರುತ್ತಿವೆ , ಇದನ್ನು ಯುವ 
ಶಾಲಾ ಕಾಲೇಜು ವಾಚನಾಲಯಗಳ ಮೂಲಕ 


ವಿದ್ಯಾರ್ಥಿಗಳಿಂದ ಲೇಖನ ಬರೆಯಿಸಲು ಪ್ರೋತ್ಸಾಹ ನೀಡಿ. 


ಎನ್‌ ಎಸ್‌ ಎಸ್‌ ಜೊತೆ 


ಆಲೊ 


ಮಾನ್ಯರೆ, 
ಗಾಂಧೀಜಿಯವರ ಬಗ್ಗೆ 


ಪರಿಚಯಿಸಿ.ವ್ಯಂಗ್ಯ 
ಬರಬಹುದು , ವಾರ್ತಾ 
ಕಿರು ಪುಸ್ತಕ ಪ್ರಕಟಿಸಿದೆ. 


ಇನ್ನಷ್ಟು ಸಂಯೋಜನೆ ಮಾಡಿಕೊಳ್ಳಿ. 


(ಚನೆಗಳು ಬರಬೇಕು , ಗಾಂಧಿ 


ಸ 


ರೆ 
ಲ್ಲುವ 


ತ 


& 


ಕುಲಕರ್ಣಿ, ಧಾರವಾಡ 


ಇರುವ ಕಾರ್ಟೂನ್‌ ಗಳನ್ನು 


ಚಿತ್ರಕಾರ ಸಂಘಟನೆಗಳು ನಿಮ್ಮ ನೆರವಿಗೆ 


ಇಲಾಖೆ ಹಿಂದೆ ಗೆರೆಗಳಲ್ಲಿ ಗಾಂಧಿ ಎನ್ನುವ 


ಜಗನ್ನಾಥ ಪ್ರಕಾಶ್‌, ಬೆಂಗಳೂರು 


ಬಾಪೂ ಪ್ರಪಂಚ ಸಂಚಿಕೆಯ ಬಗ್ಗೆ 
ಓದುಗರು ವ್ಯಕ್ತಪಡಿಸುತ್ತಿರುವ 
ಸದಭಿಪ್ರಾಯಗಳಿಗೆ ಗಾಂಧಿ ಸ್ಮಾರಕ ನಿಧಿ 
ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ. ನಿಮ್ಮ 
ಅಪೇಕ್ಷೆಯಂತೆ ಬಾಪೂ ಪ್ರಪಂಚ 
ಪತ್ರಿಕೆಯನ್ನು ಹೆಚ್ಚು ಜನರಿಗೆ ತಲುಪಿಸಲು 
ಪ್ರಯತ್ನಿಸುತ್ತೇವೆ. 

ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ 
ಪ್ರಕಟಣೆಗಳು ಮತ್ತು ಬಾಪೂ ಪ್ರಪಂಚದ 
ಇತ್ತೀಚಿನ ಸಂಚಿಕೆಗಳನ್ನು 
https://gandhibhavan.in 


ಜಾಲತಾಣದಲ್ಲಿ ವೀಕ್ಷಿಸಿ. 
ಇ 


ಚಂದಾ ಕಳುಹಿಸುವ ಮತ್ತು ಪತ್ರಿಕೆಯ ಬಗ್ಗೆ 
ತಮ್ಮ ಅಭಿಪ್ರಾಯ ತಿಳಿಸುವ ವಿಳಾಸ ; 
ಸಂಪಾದಕರು, ಬಾಪು ಪ್ರಪಂಚ 
ಗಾಂಧಿ ಭವನ 
ಕುಮಾರ ಪಾರ್ಕ್‌ ಪೂರ್ವ, 
ಬೆಂಗಳೂರು -560001 


gandhibhavanabengaluru@ gmail.com 


ಾರ್ಷಿಕ ಚಂದಾ ಹಣ 250 ರೂಗಳನ್ನು ಈ ಕೆಳಗಿನ 
ಲಕ ಪಾವತಿಸಿ, ನಿಮ್ಮ ಅಂಚೆ ವಿಳಾಸವನ್ನು ಗಾಂಧಿ ಭವನದ 


ಸ 


ಜೊತೆ ಕಳುಹಿಸಿ. 


ಎಶ್ವ ಕಾರ್ಮಿಕರ ದಿನಾಚರಣೆ 


1 


1 


ಮಗೆ 


ಚುಮು ಚುಮು ಚಳಿಯಲ್ಲಿ 


ಚುಮು ಚುಮು ಚಳಿಯಲ್ಲಿ 


05 |ಮೇ 2024 


ಬಾಫು ಪ್ರಷ೦ಂಚೆ 


3 ಸಿ ಆ 
ಇ ಸ್ತಿ SB ಸ್ಟ 
ಗ್ದ 4 ಟ್‌ ನ] 2] BK 
ಗ ಎಕ SUS gE FE 
3 101] 2 9 ೫9175 *ಕ್ಪತ್ತಗೆ 1 
i ಬ gurhBe 34 p 
pe ಗ್ರ ಕ ಭಃ KSB ಬೆ md 
3 ತ ಬ ಸಾಚಗ್ರ DESK ಚ್ಚ ಡೆ ಟ್ರ ಟ್ರೂ x 2 Wo 
- 0 0 ಸ ಭ್ರಷ್ಟ ಸಯ ತ ವ್‌ ಗಾ »ಡ AS 
y “yb SUBD Bg DRG bp ಸಗ್ಗ 
Be 5 DRL BBG ತ್‌ ರ 88 
95 Bug BB 5 mH 1 ಭ್ಛತ ರೆ 
B ಇಳಿ! nO ಇ gh [RE 
k ನಿತ ಚ ೫ 333.1 ದ 
ಗ] 898 OE ಛೀ] BERS RES BR 
¥ ಡಿ ಖು BES; 
< [1 ಸ 53 ಸ್‌ ಗ 
3 611 3m BBBESH BH KA 
m4 
¢ 
ಕ್ಷ ಲಬ ಳ್ಳ 
1131 
ಬ Bg g 
§ len Ke ಕ ತ 
908 PUR ಇ 
sol BE “4H y 
28D 8 4 4 
eh ; ೪1 4 
ಸಿ 65 fe 11] 1 ಗ್ಗ 1. ಸ್ಟೆ BB 1 Ki 
ಗ್ರ ೨.೭.೪... ಸ 
ಕ 
; 4 
ಇ p MRE (| 
ಚ್ಚ ಶಿ B&B pug Qt 
8 3 ಹ ಗ್ದ p43 ಚ B 
2೬ ಚೆ ಇ ಗ್ರ (ಖಿ ಗ್ರ ಕ್ರ Is 
f ಡೆ ತ ೨ಛಿ Sings He Ey 
[1 # ಇತ) ಸ್ಯಾ ef BU Es BE 
§ ಇಡ ವಧ 1 ಇ ಟಾ 9 £2 
5 BE 329 BRET ಬಟ್ಟ ಚಾಳಿ ಗ್ರ 8 ಭರ ಹ ನಃ 
© Biya Jinn ing | 
ಭ್ರ A £ 5 sRUNAR 
[3 pd 4 1 3 my ಕ eg ಗ್ರ KN pi ದ್ದ 
3 ಭೆ Rr ಬಗೆಗ pS RP 
ನ ಬ್ರ BEd SEE ET 
4 BREA ಸರೆ ತ್ತಕ್ಕೆ 
3 ಗ CR » 3 3೫ ದ ಸ ನಳದ ರಲ 
p 5) 3 EN RST 
1 BUBR BRE BIDE ॥ 13% 8888 


ಬಾಘು ಪ್ರಸಂಚೆ 


06 | ಮೇ 2024 


ಇ 
BM 


ಖನಿ 
ಜು ಚಿ 


pl 


07 |ಮೇ 2024 


ಬಾಘು ಪೆಸೆಂಚ 


15000 


ದಲ್ಲಿನ 


B 


ರ್ಣ ವಲಂಬಿಯಾಗಿಃ 


ಟ್ರಿ 


ಬಾಪು ಪ್ರಷ೦ಚೆ 


08 | ಮೇ 2024 


IY 


ಚೈ ದ 
ಜಟ್‌ ಸ 
೨183 ಕ ಕ್ಷ 
2B, ಸ 
wig kil 
ಜಿ ಜ್‌ ಬ್ಯ ಈ 
ಗಿರ ಗೆಳ g 
RG 
Bers 
Bip 
BE 
ER 
113 1 
wht 

5 HDL 448s 

೬...) HER H 


3 
೪ 10 


+ [d 
SR ವಗ AN 
REDSSBAR 


2016 ಇ 


ಸಮುದಾಯ ವಿಕಾಸ 
ಕಾರ್ಯಕ್ರಮಗಳಿಗಾಗಿ ಮ್ಯಾಗ್ಗೆಸೇ ಪ್ರಶಸ್ತಿ 
ಪಡೆದರು . 1991ರಲ್ಲಿ ಪ್ರತಿಷ್ಠಿತ 
ಜಮುನಾಲಾಲ್‌ ಬಜಾಜ್‌ ಪ್ರಶಸ್ತಿ, 1996 
ರಲ್ಲಿ ಭಾರತ ಸರ್ಕಾರದ ಗಾಂಧಿ ಶಾಂತಿ 
ಪ್ರಶಸ್ತಿ .2006ರಲ್ಲಿ ಆಚಾರ್ಯ ಸುಶೀಲ್‌ 


ಗೌರವದ ಶ್ರೀಲಂಕಾ ಅಭಿಮಾನ್ಯ 
ಅವರನ್ನು ಹುಡುಕಿಕೊಂಡು ಬಂದವು. 


ಕೊರತೆ 


ದೆ. ಉದಾತ್ತ ಸೇ 

ಭಾವನೆಯ ಆಸತ್ರೆಗಳು ಇಂದು ಲಾಭ 
ತರುವ ಉದ್ಯಮಗಳಾಗಿವೆ . ನಮ್ಮ ಶೈಕ್ಷಣಿಕ 
ಸಿದ್ಧಾಂತಗಳ ಮತ್ತು ಸಂಸ್ಥೆಗಳ 
ಪ್ರವರ್ತಕರು ಗಾಂಧೀಜಿಯೋ ಗೆಂಟ್‌ 
ವಿಗ್‌ ನೋ. ರವೀಂದ್ರ ನಾಥ ಟ್ಯಾಗೆ ೋರ್‌ 


* ಧಾರ್ಮಿಕ ಗುರುಗಳಲ್ಲಿರುವ ಆಧ್ಯಾತ್ಮಿಕ 
ಕೊರತೆ 

* ಕೌಟುಂಬಿಕ ಸಂಬಂಧಗಳಲ್ಲಿನ 
ಬಿರುಕುಗಳು . 

* ವ್ಯಾಪಕ ಬಡತನ, ಅಪರಾಧ ಮತ್ತು 
ಯುದ್ಧ ಭೀತಿ. 

ಆ ಆಧ್ಯಾತ್ಮಿಕ ಮತ್ತು ಧರ್ಮ ಶ್ರದ್ಧೆಯಿಂದ 
ವಿಮುಖವಾಗುತ್ತಿರುವ ಸಮಾಜ , 


* ಗಾಂಧೀಜಿಯವರು ಪ್ರತಿಪಾದಿಸಿದ 
ಏಳು ಸಾಮಾಜಿಕ ಪಾತಕಗಳ 
ವಿರುದ್ಧ ಮತ್ತು 11 ವ್ರತಗಳ ನಮ್ರ 
ಅನುಷ್ಠಾನದ ಪರವಾಗಿ ಅವರೇ 
ಘೋಷಿಸಿರುವ ರಚನಾತ್ಮಕ 


ತ್ತ 
ಶೆ 
& 


ಬ್ರ 
94 


2 


31 
| 


ಗಾಂಧಿವಾದಿ ಅರಿಯರತ್ನೇ ಅಲ್ಲಿನ 


ನಾಯಕತ್ವದಲ್ಲಿರುವ ದಿವಾಳಿಕೋರತನ 
* ಆಡಳಿತದಲ್ಲಿನ ಅದಕ್ಷತೆ , 
ಅಪ್ರಾಮಾಣಿಕತೆ, ಅವ್ಯವಸ್ಥೆ ಮತ್ತು 
ಸ್ಥ ಮುತ್ತು 
ಅಪಾರದರ್ಶಕತೆ. 


10 | ಮೇ 2024 


ನನ 
ಕನಸಿನ 
ಭಾರತ 


ಸಂಗ್ರಹ : ಎಲ್‌. ಸಿ.ನಾಗರಾಜ್‌ 


ಹಿ೦ದೂಸ್ಥಾನ ಎಂದರೆ ಇಲ್ಲಿಯೇ ಹುಟ್ಟಿ ಬೆಳೆದಿರುವ , ನಮ್ಮ 
ದೇಶ ಅಂತಾ ಬೇರೆ ಆಯ್ಕೆಯಿಲ್ಲದ ಎಲ್ಲರಿಗೂ ಸೇರಿದೆ. ಆದ್ದರಿಂದ 
ಹಿಂದೂಸ್ಥಾನ ಹೇಗೆ ಹಿಂದೂಗಳಿಗೆ ಸೇರಿದೆಯೋ ಹಾಗೇ ಪಾರ್ಸಿ 
, ಯಹೂದಿ , ಭಾರತೀಯ ಕೈಸ್ತರು , ಮುಸಲ್ಮಾನರು ಈ ಎಲ್ಲ 
ಹಿಂದೂಯೇತರ ನಾಗರೀಕರಿಗೂ ಸೇರಿದೆ. ಸ್ವತಂತ್ರ ಭಾರತ / 
ಇಂಡಿಯಾ ಹಿಂದೂ ದೇಶವಾಗಿರುವುದಿಲ್ಲ, ಅದು ಯಾವುದೇ 
ಜನಾಂಗ ಧರ್ಮಾಧಾರಿತ , ಬಹುಸಂಖ್ಯಾತ ಆಧಾರಿತ 
ದೇಶವಾಗಿರದೇ , ಯಾವುದೇ ಧರ್ಮದ ಅರ್ಹತೆಯ ಬದಲಿಗೆ 
ಜನಪ್ರಾತಿನಿಧ್ಯವನ್ನ ಮಾತ್ರ ಆಧರಿಸಿದ ಭಾರತ ದೇಶವಾಗಿರುತ್ತದೆ. ; 
ವಿವಿಧ ಧರ್ಮಗಳ ಮಿಶ್ರತೆಗೆ ಹೋಲಿಕೆ ಮಾಡಿದರೆ ಹಿಂದೂಗಳು 
ಇಲ್ಲಿ ಅಲ್ಪಸಂಖ್ಯಾತರಾಗುತ್ತಾರೆ ಎಂಬ ಗ್ರಹಿಕೆ ನನಗಿದೆ. ಅವರು 
ಅವರ ಅರ್ಹತೆ ಆಧಾರದಿಂದ ಮಾತ್ರ ಜನಪತಿನಿಧಿ ಸಭೆಗೆ 
ಆಯ್ಕೆಯಾಗುತ್ತಾರೆ , ಧಾರ್ಮಿಕತೆ ಮನುಷ್ಯರ ಖಾಸಗಿ 
ವಿಷಯವಾಗಿದ್ದು ಅದಕ್ಕೆ ರಾಜಕೀಯ ವಿದ್ಯಾಮಾನಗಳಲ್ಲಿ 
ಯಾವುದೇ ಸ್ಥಾನ ಇರುವುದಿಲ್ಲ . 

ನನ್ನ ಕನಸಿನ ಭಾರತ ಸಂಪೂರ್ಣ ಹಿಂದೂ , ಸಂಪೂರ್ಣ 
ಕೈಸ್ತ ಅಥವಾ ಸಂಪೂರ್ಣ ಮುಸಲ್ಮಾನ ದೇಶವಾಗಿ ಬೆಳೆಯುವುದನ್ನ 
ನಾನು ನಿರೀಕ್ಷಿಸಿಲ್ಲ . ಆದರೆ ಅದು ಎಲ್ಲ ಧರ್ಮಗಳೂ 
ಜೊತೆಯಾಗಿ ಕಾರ್ಯ ನಿರ್ವಹಿಸುವ ಸಹಿಷ್ಣು ದೇಶವಾಗಿಯೇ 
ಬಾಳಬೇಕೆಂದು ಬಯಸಿದ್ದೇನೆ . 

ನಾನು ನನ್ನ ಧರ್ಮದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ , 
ಇದಕ್ಕಾಗಿ ಸಾಯುತ್ತೇನೆ ; ಇದು ನನ್ನ ಖಾಸಗಿ ವಿಷಯ ಮಾತ್ರ. 
ದೇಶಕ್ಕೂ ನನ್ನ ವೈಯಕ್ತಿಕ ಧಾರ್ಮಿಕತೆಗೂ ಯಾವುದೇ ಬಗೆಯ 
ಸಂಬಂಧವಿಲ್ಲ .ದೇಶ / ರಾಜ್ಯ / ಸರ್ಕಾರ ಧರ್ಮಾತೀತವಾಗಿ 
ನಿಮ್ಮ ಕಲ್ಯಾಣದ ಬಗ್ಗೆ ಮಾತ್ರ ನಿಗಾ ವಹಿಸಬೇಕೇ ಹೊರತು ನನ್ನ 
ನಿಮ್ಮ ಧರ್ಮಗಳನ್ನಲ್ಲ ; ಧಾರ್ಮಿಕತೆ ಆಯಾ ಧರ್ಮೀಯರ 
ಖಾಸಗಿ ವಿಷಯ , 

ದೇಶ / ಸರ್ಕಾರಕ್ಕೆ ಧಾರ್ಮಿಕ ಶಿಕ್ಷಣದ ಉಸಾಬರಿ 
ಇರಲೇಬಾರದು . ಧರ್ಮ ಎಂದರೆ ಮನುಷ್ಯರಿಗೆ ಇರಬೇಕಾದ 
ನೈತಿಕ ಮೌಲ್ಯಗಳು ಎಂಬ ಅರ್ಥದಲ್ಲಿ ನಾನು ಇದನ್ನ ಹೇಳುತ್ತಿಲ್ಲ 
. ಆದರೆ ಆಯಾ ಧಾರ್ಮಿಕ ಪಂಥಗಳು ಎಂದಷ್ಟೇ 
ಸೂಚಿಸುತ್ತಿದ್ದೇನೆ. . ಸರ್ಕಾರಿ ಅನುದಾನಿತ ಧರ್ಮದಿಂದ ನಾವು 
ತುಂಬಾ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿದ್ದೇವೆ. ತನ್ನ ಅಸ್ತಿತ್ವಕ್ಕಾಗಿ 
ಸರ್ಕಾರಿ ಅನುದಾನವನ್ನ ಅವಲಂಬಿಸಿರುವ ಯಾವುದೇ ಸಮಾಜ . 
ಸಮೂಹ ತಾನೊಂದು ಧರ್ಮ ಎನಿಸಿಕೊಳ್ಳಲು ಅರ್ಹವಲ್ಲ . 

— ಮೋಹನದಾಸ್‌ ಕರಮಚಂದ ಗಾಂಧಿ, 
ಸಂಕಲಿತ ಕೃತಿಗಳು ; 1947 ರ ಪುಟಗಳು 


Hindustan belongs to all those who are born and 
bred here and who have no other country to look 
10, Therefore, it belongs to Parsis, Beni Israelis, 
to Indian Christians, Muslims and other non- 
Hindus as much as to Hindus, Free India will be 
no Hindu raj, it will be Indian raj based not on 
the majority of any religious sect or community, 
but on the representatives of the whole people 
without distinction of religion. | can conceive of 
a mixed majority putting the Hindus in a 
minority, They would be elected for their record 
of service and merits. Religion is a personal 
matter, which should have no place in politics. 

1 (0 not expect India of my dreams to 
develop one religion that is to be wholly Hindu 
or wholly Christian or wholly Mussalman, but | 
want it to be wholly tolerant, with its religions 
working side by side with one another. 

| swear by my religion, I will die for it. But it 
is my personal affair, The State has nothing to do 
with it. The State would look after your secular 
welfare, but not your or my religion. That is 
everybody’s personal concern. 

1 do not believe that the state can concern 
itself or cope with religious education. By 
religion | have not in mind fundamental ethics, 
but what goes by the name of 
denominationalism. We have suffered enough 
from State-aided religion and a State Church. A 
society or a group, which depends partly or 
wholly on state aid for the existence of its 
religion does not deserve or better still, does not 
have any religion worth the name. 

- Complete works M, K Gandhi 
(pages from 1947) 


ಬಾಪು ಪ್ರಷ೦ಚೆ 


11 |ಮೇ 2024 


ಗಾಂಧಿ ಮತ್ತು ಕರ್ನಾಟಕದ ನಡುವೆ ಒಂದು ಮಧುರ 
ಸಂಬಂಧವಿದೆ. ಕರ್ನಾಟಕದ ಜೊತೆಗಿನ ಗಾಂಧೀಜಿಯವರ 
ಒಡನಾಟ ಮತ್ತು ಸಂಬಂಧವನ್ನು ಇತ್ತೀಚಿನ ಪೀಳಿಗೆಯ 
ಓದುಗರಿಗೆ ತಲುಪಿಸುವ ಉದ್ದೇಶ ನಮ್ಮದು. 
ಅದಕ್ಕಾಗಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಸಂಸ್ಥೆಯ 
ಪ್ರಕಟಣೆಯಾದ “ಗಾಂಧಿ ಮತ್ತು ಕರ್ನಾಟಕ” ಕೃತಿಯನ್ನು 
ಸರಣಿ ಮಾದರಿಯಲ್ಲಿ ಪ್ರಶಿ ತಿಂಗಳು ಬಾಪು ಪ್ರಪಂಚ 


ಭಾರತದ ಸ್ಟಾತ೦ತ್ರ್ಯ ಚಚವಟಣದೆ ಕರ್ನಾಟಕದ ಹೊಡುಣೆ 
ಅಪಾರವಾದುದು, ಅದರಣ್ಣಯೂ ವಿದುರಾಶ್ವಥ ದುರಂತ, ಶಿವಪುರ ಧ್ವಜ ಸತ್ಯಾದ್ರಹ 
ಹಾಗೂ 1982ರ ನಂತರದ (ಮೈಸೂರು ಚಲೋ ಚಚವಆಗಟು) ಕರ್ನಾಟಕದ 
ಕೊಡುಗೆಯೆಂದೆ ಭಾವಿಸುವ ಮಹತ್ವಪೂರ್ಣ ಘಟನೆಗಲಾಣ ಇತಿಹಾಸದಲ್ಲ 
ದಾಖಲಾಣವೆ . ಅದಲ್ಲದೆ ಗಾ೦ಥೀಜಯವರು ವಿಶ್ರಾಂತಿಗಾಗಿ ಕರ್ನಾಟಕದ ನ೦ಐ. 
೧ಧಾಮವನ್ನು ಆಯ್ಕೆ ಮಾಡಿಕೊಂಡಿದ್ದು ಕರ್ನಾಟಕದ ಸುದೈವ. ಅಲ್ಲೆ ಅವರ 
ಅರೋಗ್ಯ ಸುಧಾಲಸಿದ್ದು. ಗಾ೦ಛೀಜಯವರು ಕರ್ನಾಟಕಕ್ಷೆ 19150೦ದ 1937ರ. 
ಅವಥಿಯಲ್ಲ 19 ಸಲ ಆಗಮಿಸಿದ್ದಾರೆ. ಅವರು ಅಸಹಕಾರ ಅಂದೋಲನಕ್ಷಾಣ, ಖಾಲಿ 
ಸ್ವದೇಶಿ ಅಂದೋಲಸಕ್ಷಾಣ, ಕಾಂಗ್ರೆಸ್‌ ಅಭಿವೇಶನಕ್ಷಾಣ, ನಿಭಿ ಸಂದ್ರಹಕ್ಷಾಣ, ಖಾಲ. 
ಪ್ರಜಾರಣ್ಣಾಣ, ಹಲಜನ ನಿಧಿ ಸಂದ್ರಹಕ್ದಾಣ, ಹುದಅ ಸಮ್ಮೆಂಚನಕ್ವಾಣ ಹರ್ನಾಟಹದ. 
ನಾನಾ ಭಾರಗಚಲ್ಲ ಪ್ರವಾಸ ಕೈಗೊಂಡಿದ್ದಾರೆ. ಈ ಎಲ್ಲಾ ದಾಬಲೆಗಚನ್ನು 
ರಾಂಛೀಜಯವರೇ ಸತಃ: ತಮ್ಮ ' ಹಲಜನ ? ಮತ್ತು” ಯಂದ್‌ ಇಂಡಿಯಾ ' 
ಪತ್ರಿಕೆಗಚಲ್ಲ 1924, 1927, 1936, ಹಾಗೂ 1937ರ ಅವಥಿಯಲ್ಲ ಪ್ರಕಟಸಿದ್ದಾರೆ. 

ಈ ಸಮದ್ರ ದಾಖಲೆಗಳು ' ಗಾ೦ಛೀ ಮತ್ತು ಕರ್ನಾಟಕ ' ಕೃತಿಯಲ್ಲ 
ದಾಖಲಾಣವೆ. ಹಾಡೂ ಕರ್ನಾಟಕದ ಅಂಏನ ಮುಂಚೂಣಿ ನಾಯಕರ ಪತ್ರ 
ವ್ಯವಹಾರಗಟು ಅ೦ಐನ ಛಾಯಾಚಿತ್ರಗಣು ಸಹ ದಾಖಲಾಣವೆ. ಅಂಏನ ಸ್ಥಾತ೦ತ್ರ್ಯ 
ಹೋರಾಟಗಾರರ ನೆನಪುಗಟು ಹೂಡಾ ಈ ಹೃತಿಯಲ್ಲ ಸೇರ್ಪಡೆಯಾ£ವೆ. ಅಲ್ಲದೆ. 
ಕರ್ನಾಟಕಕ್ಕೆ ಗಾ೦ಥೀಜಯವರು ಬಂದಿದ್ದ ಹಾದೂ ನಡೆದ ಫಟನೆಗಚ 
ಅವಲೋಕನವನ್ನು ಸ್ಟಾತ೦ತ್ರ್ಯ ಹೊಂರಾಟಗಾರರು ತಮ್ಮ ನೆನಪಿನ ಬುತ್ತಿಂದ 
ತೆಣಿಐಟ್ಟದ್ದಾರೆ. ಅವುಗಟೆಲ್ಲವನ್ನೂ ಸಿದ್ದವನಹಟ್ಟ ಕೃಷ್ಣಶರ್ಮರ ಮು೦ದಾಚತ್ವದಲ್ಲ 
ಅಂದಿನ ಸಂಗ್ರಹಕಾರರು ಸಂದ್ರಹಿಸಿದ್ದಾರೆ. ಕರ್ನಾಟಕದ 44 ಮಹನೀಯರು ತಮ್ಮ 
ನೆನಪುಗಚ ಖುತ್ತಿಂಬ೦ದ ದಾಂಛೀಜಯವರ ಕರ್ನಾಟಕದ ಭೇೆಟಯಲ್ಲ ನಡೆದ 
ಘಟನೆಗಟನ್ನು ಸವಿಸ್ತಾರವಾಗಿ ದಾಖಅಸಲು ನೆರವಾಣದ್ದಾದೆ, ಅವರ ಮಾತುಗಟು 
ಇಂದಿಗೂ ಈ ಕೃತಿಯನ್ನು ಓದುವಾಗ ಒಂದು ಚಿತ್ರಣವನ್ನು ಓದುರರ ಸೃತಿಪಟಲದಣ್ಲ 
ಮೂಡಿಸುತ್ತವೆ. 


12 | ಮೇ 2024 


ಬಾಘು ಪ್ರಪಂಚ 


ನ್‌್‌ 
we 
RE 


11111. ತ ` ವ AER 


ಗಾ Go 
BRT % ಗಣ ಎ ಜಟ ಟುಜ 


ತ್ತ 
Bm 


ತ್ಲ 


ನದ ಅಧ್ಯ; 


ಕಾಂಗ್ರೆಸ್‌ ಅಧಿವೇಶ 
ಲಿಖಿತ ಭಾಷಣ - (ಗಾಂಧೀಜಿ) 


EH 2 Fy 1 ಸಿ 
ಇಟಟ 9 ಕ [3 


13 |ಮೇ 2024 


ಬಾಘು ಪಸಂಚ 


ರದ 
ಇ 


B 


ವನ್ನು 


ಅಸಹಕಾರ; 


ಕು. 


೯ಸಬೇಃ 


ಯಾವ ಕಾರಣವೂ 
ಪರದೇಶಿ ವಸ್ತ್ರ ಬಹಿಷ್ಕಾರ: 


ಸೆ 


; py #೫ 8 ಇ 
ಕತ್ರಿ - ಹನ 
ps8 ಗ್ದ 8B 
mud p MA: 
4S Bh Bund 
#43 88 ತತ್ತಿ ಇ 
ಬ್ರ 4 ೯ 
Pode 8 MET 
95888 BB, 5588 ದತ್ತಿ ಆ 
44483 3 EEE 
PSD peg EB ಗ. 111] 
ಆಟ ನಗಿ ೫ಲ್ಲಿ ಹಾರ SPARE 
f PRE 20೫1 31 
Hy Sng PER 
44 8 3% § ಲ 338 p Bp EEN 
FE ತ ಡು ಚೌ ಜ್ಯ! BSE ಟ್‌ ಫಾ ನ CE 
1 BP ಬ 138 ಎ SRG KR] > F 
ನ್ಶೌ್ಶೌರ್ಷ್ಷೌೌಿಭಿ ೫813111೬ (ಹಿ LH DES 
BRPSBR ೨... ೭2272೬7. 0... ೧. 


ಬಾಘ್ರ ಪ್ರಸಂಚೆ 


14 | ಮೇ 2024 


YH ಇ 
[= ಇ 1 
ತು ಷೆ ಡಾ ಐ 32. 
eB ಸ್ಟ Bn FS pS 
B35 ಲ್ರ ಏಪ್ರಿ ಡೆ 
ಷ್ಟ BBG ಇ 
“aon AN 5) ಕ್ಕ 
ಗಗ ॥ಟ್ಸತ | 
Sk 3ನ ಡ್‌ 3 
2138121 14 [8 4 
Bw gp 
DT ಶಸ] ಕ 
EN ಗ್ರ Rs < 
BD 5 
4 [1 
ಗ 
[el 
ಐ 


ತಿರುವು 
ಆದ್ದರಿಂದ 
ಹಾನಿಕರ, ಕೆ 


TEAL 
RR EBR 

BRS BR 

ಎಸಕ (1 ॥ 1ಕ್ತಿ 


1 ಟ್ಟ 
2೫೪೪೫108೫80 
ಇ. § 
ಗ್ರ ಚ ಭಾ 
ಟ್‌] 
BE 3D 
pf § ಯ 4. 3vf 
5 BIB 
» 7S oH 
4 ge ; 
iy ws pe 1 B 
ಹ - A | ಜ್ರ 
KY 7 ಲ ಲ್ಲ 
4 8 ಕಜ3 ಕ] 
` ಕ್ಷಿತಿ (ಶಿ ಕ್ಯ ಗ್‌ 
B ರೈ ಛ್‌ BER ಟ್ರ 
೫ oh 4 ಫೀ B80 [ 38H 
2 3B ABE ಇಡ ೫೫D pi ಬ...) 


ಛು 


ಆದ್ದರಿಂದ 


೬ ಸ್ವಾಶ್ರಯಿಗಳೂ 


ಸ್ವಾವ ಲಂಬಿಗಃ 


ಆಗುವಂತೆ ಮಾಡುತ್ತದೆ. 


`` 


ಸಹಕಾರ ಸಂಘಗಳು ಅಥವಾ ಬೇರೆ 


15 |ಮೇ 2024 


ಯಾವಾಗಲೂ ಅಧೋಗತಿಯನ್ನೇ 
ಹಿಡಿಯುತ್ತದೆ ಎಂದು ನಂಬಲು ನಾನು 
ಸಿದ್ಧನಿಲ್ಲ. 

ನೂಲುವದರಿಂದ, ಖಾದಿಯಿಂದ 
ಪರದೇಶೀ ವಸ್ತ್ರ ಬಹಿಷ್ಕಾರ ಸಫಲವಾದರೆ 
ಅದರಿಂದ ಪ್ರಥಮ ತರಗತಿಯ ರಾಜಕೀಯ 
ಫಲ ಬರಲೇಬೇಕು. ಅಷ್ಟೇ ಅಲ್ಲ. ಭಾರತದ 
ಅತ್ಯಂತ ದೀನ ದರಿದ್ರರನ್ನು ಗಂಡಸರಾಗಲೀ 
ಹೆಂಗಸರಾಗಲಿ ತಮ್ಮ ಶಕ್ತಿಯನ್ನು 
ಅರಿತುಕೊಳ್ಳುವಂತೆ ಮಾಡಿ ಭಾರತದ 
ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು 
ಭಾಗವಹಿಸುವಂತೆ ಮಾಡುವುದೂ ಇದರ 
ಉದ್ದೇಶ. ಜಿಟಿಷ್‌ ವಸ್ತ್ರ ಬಹಿಷ್ಕಾರದ 
ಅಥವಾ ಬ್ರಿಟಿಷ್‌ ವಸ್ತು ಬಹಿಷ್ಕಾರದ 
ಹಿಂಸಾತ್ಮಕ ಸ್ವಭಾವವನ್ನೂ ಅದರ 
ವ್ಯರ್ಥತೆಯನ್ನೂ ತೋರಿಸುವ ಅಗತ್ಯ ಈಗ 
ಬಹಳಮಟ್ಟಿಗೆ ಇಲ್ಲ. 
ಪರದೇಶ - ವಿರುದ್ಧ - ಬ್ರಿಟಿಷ್‌: 

ಅನೇಕ ದೇಶಭಕ್ತರು ಸೂಚಿಸಿದಂತೆ. 
ಆದರೆ ಭಾರತದ ಕಲ್ಯಾಣ ದೃಷ್ಟಿಯಿಂದ 
ಮಾತ್ರ ನಾನು ಈ ಬಹಿಷ್ಕಾರವನ್ನು 
ನೋಡುತ್ತಿದ್ದೇನೆ. ಬ್ರಿಟಿಷ್‌ ವಸ್ತುಗಳೆಲ್ಲವೂ 
ನಮಗೆ ಬಾಧಕವಲ್ಲ: ಉದಾಹರಣೆಗೆ. 
ಇಂಗ್ಲಿಷ್‌ ಪುಸ್ತಕಗಳಿಂದ ನಮ್ಮ ಬೌದ್ಧಿಕ, 
ಆಧ್ಯಾತ್ಮಿಕ ಲಾಭವೇ ಆಗುತ್ತದೆ. ಬಟ್ಟೆಯ 
ವಿಷಯದಲ್ಲಿ ಕೇವಲ ಬ್ರಿಟಿಷ್‌ ಬಟ್ಟೆ 
ಮಾತ್ರವಲ್ಲ. ಎಲ್ಲ ಪರದೇಶೀ ಬಟ್ಟೆಯೂ 
ನಮಗೆ ಬಾಧಕವೇ. ಹಾಗೆ ನೋಡಿದರೆ ಸ್ವಲ್ಪ 
ಕಡಿಮೆಯ ಪ್ರಮಾಣದಲ್ಲಿ ನಮ್ಮ 
ಗಿರಣಿಬಟ್ಟೆಯು ನಮಗೆ ಬಾಧಕವೇ. 
ಕೈನೂಲು ಮತ್ತು ಖಾದಿ ಮೂಲಕ 
ಸಾಧಿಸುವ ಬ್ರಿಟಿಷ್‌ ಬಹಿಷ್ಕಾರವು ಎಷ್ಟು 
ಪ್ರಯೋಜನಕಾರಿ ಆಗಬಲ್ಲದೋ ಅಷ್ಟು 
ಇನ್ನಾವುದೇ ರೀತಿಯಿಂದ ಸಾಧಿಸಿದ 
ಬ್ರಿಟಿಷ್‌ ವಸ್ತ್ರ ಬಹಿಷ್ಕಾರವು ಪ್ರಯೋಜನಕಾರಿ 
ಆಗಲಾರದು. ಇದರಿಂದ ಕನಿಷ್ಠ ಪಕ್ಷ ಎಲ್ಲ 
ಪರದೇಶೀ ಬಟ್ಟೆಯ ಬಹಿಷ್ಕಾರವಾದರೂ 
ಅಗತ್ಯ ಆಗುತ್ತದೆ. ಈ ಬಹಿಷ್ಕಾರವು 
ಯಾರನ್ನೂ ಶಿಕ್ಷಿಸಲು ಮಾಡಿದ್ದಲ್ಲ. ಇದು 
ರಾಷ್ಟ್ರೀಯ ಅಸ್ತಿತ್ವಕ್ಕೆ ಅಗತ್ಯ, 
ಆಕ್ಷೇಪಣೆಗಳ ವಿಚಾರ: 

ಟೀಕಾಕಾರರು ಹೇಳುತ್ತಾರೆ. ರಾಟೆ 
ಇನ್ನೂ ರೂಢಿ ಆಗಿಲ್ಲ. ಅದರಲ್ಲಿ ಸಾಕಷ್ಟು 
ಹುರುಪು ಹೆಚ್ಚಿಸುವ ಗುಣ ಅಥವಾ 
ಭಾವೋದ್ದೀಪಕತೆ ಇಲ್ಲ. ಹೆಂಗಸರಿಗೆ ಮಾತ್ರ 
ಈ ಉದ್ಯೋಗ ಸರಿಹೋದೀತು; ಹೀಗೆ 
ಮಾಡುವದರಿಂದ ಮತ್ತೆ ನಾವು 
ಮಧ್ಯಯುಗಕ್ಕೆ ಹೋದಂತೆ ಆಗುತ್ತದೆ. 


ಯಂತ್ರವು ವಿಜ್ಞಾನದ ವೈಭವೋಪೇತ 
ಪ್ರಗತಿಯ ದ್ಯೋತಕವಾಗಿದೆ. ಅದರ ವಿರುದ್ಧ 


ಇ 
ರಾಟೆಯನ್ನು ತರುವದು ವ್ಯರ್ಥಪ್ರಯತ್ನ. 


WU 

1 

ಸಿ 4 
aU gs 
ಕ 

[7 

24 


ಗಟ್ಟಿಯಾದ ಕೆಲ; 
ಬೇಕು. ಗಟ್ಟಿಕೆಲಸ ಭಾವೋದಿ 


ನಮ್ಮಲ್ಲಿ ಅನೇಕರು ಸಾಕಷ್ಟು ಆಳವಾಗಿ 
ಅದರ ಬಗ್ಗೆ ವಿಚಾರವನ್ನೇ ಮಾಡಿಲ್ಲ. 
ಹೀಗೆನ್ನುವಾಗ ನನಗೆ ದುಃಖವಾಗುತ್ತದೆ. 
ಕೈನೂಲಿನ ಬಗ್ಗೆ ಆಗಾಗ ಕೆಲವು 
ತೀರ್ಮಾನಗಳು ಆಗಿವೆ. ಅವನ್ನು ಅಖಿಲ 
ರತ ಕಾಂಗ್ರೆಸ್‌ ಸಮಿತಿಯ ಸದಸ್ಯರೇ 
ರ್ಯಗತಗೊಳಿಸಿಲ್ಲ. ನಮ್ಮ 
ಅದರಲ್ಲಿ ನಂಜಿಕೆಯೇ ರಿಸ್ಕಿ 
ಹೀಗಿರುವಾಗ ಕೈನೂಲಿನ ಕೆಲಸದಲ್ಲಿ 
ಚೈತನ್ಮಗೊಳಿಸುವ ಶಕ್ತಿ ಇಲ್ಲದ ಮೂಲಕ 
ಅದು ವಿಫಲವಾಯಿತು ಎಂದು ಹೇಳುವದು 
ನ್ಯಾಯಸಂಗತವಲ್ಲ. ಕೇವಲ ಮುದುಕರ 


ಉದ್ಯೋಗ ಇದು ಎನ್ನುವುದು 


6 


pI 


9 ¢ 


ಛೆ 


ನಿಜಾಂಶಗಳನ್ನು ಅಲಕ್ಷಿಸಿದಂತೆ. ನೂಲಿನ 
ಗಿರಿಣಿ ಬೇರೆ ಏನೂ ಅಲ್ಲ. ಅದು ಅನೇಕ 


ರಾಟೆಗಳನ ಟ್ಟುಗೂಡಿಸಿದಂತೆ. ಅವನ್ನು 
ಗಂಡಸರೇ ನಡೆಸುತ್ತಾರೆ. ಗಂಡಸಿನ 
ಯೋಗ್ಯತೆಗೆ ಕೆಲವು ಕೆಲಸ ತಕ್ಕುವಲ್ಲ ಎಂಬ 
ಈ ಭ್ರಾಂತಿ ಹೋಗಬೇಕಾದ ಕಾಲ ಈಗ 


ಕೈನೂಲಿನ ಉದ್ಯೋಗವು ಮಹಿಳೆಯರದೇ 


ನಿಜ ಆದರೆ ಮುಂದಿನ ರಾಜ್ಯ ಕೆಲವು 
ಗಂಡಸರನ್ನು ಯಾವಾಗಲೂ ರಾಟೆಯ 
ಉದ್ಯೋಗದಲ್ಲಿ ತೊಡಗಿಸಿಯೇ 
ಇರಬೇಕಾಗುತ್ತದೆ. ಇದು ಗೃಹೋದ್ಯೋಗ. 
ಆ ಜೌಕಟ್ಟನೊಳಗೆಯೇ ಸುಧಾರಣೆಗಳನ್ನು 
ಅವರು ಮಾಡಬೇಕು. ಈಗ ರಾಟೆಯಲ್ಲಿ 
ಆಗಿರುವ ಸುಧಾರಣೆಯು ಗಂಡಸರು 
ನಾವು ಕೆಲವರು ಅದನ್ನು ತಿರುಗಿಸದೇ 
ಇದ್ದಿದ್ದರೆ, ಅದರ ಬಗ್ಗೆ ಹಗಲೂ 
ರಾತ್ರಿಯೂ ಯೋಚಿಸದೇ ಇದ್ದಿದ್ದರೆ 
ಸಾಧ್ಯವಾಗುತ್ತಿರಲಿಲ್ಲ. 

ಯಂತ್ರಗಳು: 

ಯಂತ್ರಗಳ ವಿಷಯದಲ್ಲಿ ನನ್ನವು 


ಎಂದು ಹೇಳಲಾದ ಅಭಿಪ್ರಾಯಗಳನ್ನು 
ನೀವು ನಿಮ್ಮ ಮನಸ್ಸಿನಿಂದ 
ತೆಗೆದುಹಾಕಬೇಕೆಂದು ನನ್ನ ಅಪೇಕ್ಷೆ, 
ಯಾವ ಪ್ರಕಾರ ನಾನು ಸಮಗ್ರ ಅಹಿಂಸಾ. 
ಸಿದ್ಧಾಂತವನ್ನು ರಾಷ್ಟ್ರವು ಒಮ್ಮನಸ್ಸಿನಿಂದ 
ಹೇಳುತ್ತಿಲ್ಲವೋ ಅದೇ ಪ್ರಕಾರ, ಯಂತ್ರಗಳ 
ಬಗ್ಗೆ ಸಹ ನನ್ನ ಅಭಿಪ್ರಾಯಗಳೆಲ್ಲವನ್ನೂ 
ರಾಷ್ಟ್ರವು ಒಪ್ಪಿಕೊಳ್ಳಬೇಕೆಂದು 
ಪ್ರಯತ್ನಿಸುತ್ತಿಲ್ಲ. ರಾಟೆಯೇ ಒಂದು 
ಸೊಗಸಾದ ಯಂತ್ರ ಇದನ್ನು ಕಂಡುಹಿಡಿದ 
ಆ ಅಜ್ಞಾತ ಶೋಧಕನಿಗೆ 
ಗೌರವಪೂರ್ಣವಾಗಿ ನನ್ನ ತಲೆ ಪತಿನಿತ್ಯವೂ 
ಬಾಗುತ್ತದೆ. ನಮ್ಮ ದೇಶ ಬಹಳ 
ವಿಸ್ತಾರವಾದುದು, 1900 ಮೈಲಿ ಉದ್ದ 
1500 ಮೈಲಿ ಅಗಲ, ಇದರಲ್ಲಿ ಅಲ್ಲಿ ಇಲ್ಲಿ 
ಎಲ್ಲೆಲ್ಲೋ ದೂರ ದೂರ ಹರಡಿರುವ 
ಮನೆಗಳಲ್ಲಿ ಹಸಿವಿನ ಬಾಧೆ ತಗಲದಂತೆ 
ಕಾಪಾಡಲು ಆಧಾರವಾದ ಈ ಒಂದೇ 
ಒಂದು ಗೃಹ ಉದ್ಯೋಗವನ್ನು 
ಉದ್ದೇಶಪೂರ್ವಕವಾಗಿ ನಾಶಗೊಳಿಸಿದರು. 
ಅದರ ಬಗ್ಗೆ ನನಗೆ ಅಸಮಾಧಾನ. 
ನೂಲಿನ ಮತಾಧಿಕಾರ : 

ರಾಟೆಯ ಬಗ್ಗೆ ನನಗಿರುವ ಈ 
ಅನುರಾಗವನ್ನು ನೋಡಿ. ಅಥವಾ ನಮ್ಮ 
ಚುನಾವಣೆಯ ಮತಾಧಿಕಾರದಲ್ಲಿ ಇದನ್ನು 
ಸೇರಿಸುವ ಸಾಹಸವನ್ನು ನೋಡಿ ಈಗ 
ನಿಮಗೆ ಆಶ್ಚರ್ಯವಾಗದು. ಪಂಡಿತ್‌ 
ಮೋತಿಲಾಲ ನೆಹರು ಹಾಗೂ ದೇಶಬಂಧು 
ದಾಸರು ಸ್ವರಾಜ್ಯ ಪಕ್ಷದ ಪರವಾಗಿ ಇದನ್ನು 
ಏಕೆ ಒಪ್ಪಿಕೊಂಡರು ಎಂಬ ಬಗ್ಗೆಯೂ 
ನಿಮಗೆ ಆಶ್ಚರ್ಯವಾಗದು. ನನ್ನ ಮಾತೇ 
ನಡೆಯಬೇಕು ಎಂದಿದ್ದರೆ. ಕಾಂಗ್ಲೆಸ್ಸಿನ 
ಪಟ್ಟಿಯಲ್ಲಿ ನೂಲಲು ಇಷ್ಟ ಇಲ್ಲದವರು 


16 | ಮೇ 2024 


ಬಾಘ್ರ ಪೆಸಂಚ 


ಅಥವಾ ಯಾವಾಗಲೂ ಖಾದಿಯನ್ನು 
ಧರಿಸದವರು ಒಬ್ಬರೂ ಇರುತ್ತಿರಲಿಲ್ಲ. 
ಸ್ವರಾಜ್ಯ ಪಕ್ಷವು ಎಷ್ಟು ಒಪ್ಪಿಕೊಂಡಿದೆಯೋ 
ಅಷ್ಟಕ್ಕೆ ನಾನು ಕೃತಜ್ಞ. ಈ 
ತಿದ್ದುಪಡಿಯಾಗಲೀ ಸುಧಾರಣೆಯಾಗಲೀ 
ನಮ್ಮ ದೌರ್ಬಲ್ಯಕ್ಕೆ ಅಥವಾ ಶ್ರದ್ಧಾಹೀನತೆಗೆ 
ಒಂದು ರಿಯಾಯಿತಿ, ಆದರೆ ಯಾರಿಗೆ 
ರಾಟೆಯಲ್ಲಿ ಖಾದಿಯಲ್ಲಿ ಪೂರ್ಣ ನಂಬಿಕೆ 
ಇದೆಯೋ ಅವರಿಗೆ ಇದರಿಂದ ಹೆಚ್ಚು 
ಹೆಚ್ಚು ಸ್ಫೂರ್ತಿ ಬರುವಂತೆ ಆಗಬೇಕು. 
ಮತ್ತಾವ ಸಂದೇಶವೂ ಇಲ್ಲ. 

ರಾಟೆಯ ಬಗ್ಗೆ ಇಷ್ಟು ಹೊತ್ತು ನಾನು 
ಹೇಳಿದೆ. ವಿಸ್ತಾರವಾಗಿಯೂ ಹೇಳಿದೆ. 
ಕಾರಣ ಇದಕ್ಕಿಂತ ಉತ್ತಮ ಸಂದೇಶ 
ಅಧವಾ ಬೇರೆ ಸಂದೇಶ ರಾಷ್ಟ್ರದ ಮುಂದೆ 
ಇಡಲಾರೆ. ಸ್ವರಾಜ್ಯ ಸಾಧನೆ ಶಾಂತಿಯುತ 
ಮತ್ತು ನ್ಯಾಯಸಮ್ಮತ ಮಾರ್ಗದಿಂದ 
ಆಗಬೇಕೆಂದರೆ ಅದಕ್ಕೆ ಇದಕ್ಕಿಂತ ಹೆಚ್ಚು 
ಔಖಖ ಸಾಧನೆ ನನಗೆ ಯಾವುದೂ: 
ಗೊತ್ತಿಲ್ಲ. ಈಗಲೂ ಕೂಡಾ ಹೇಳಿದ್ದೇನೆ. 
ಹಿಂಸೆಗೆ ಬದಲು ಇಡೀ ರಾಷ್ಟ್ರವು 
ಯಾವುದನ್ನಾದರೂ ಒಪ್ಪಿಕೊಳ್ಳಬೇಕಾಗಿದ್ದರೆ. 
ಸವಿನಯ ಶಾಸನ ಭಂಗದಲ್ಲಿ ನನಗೆ ದೃಢ 
ವಿಶ್ವಾಸ, ಆದರೆ ಪರದೇಶೀವಸ್ತ್ರ ಬಹಿಷ್ಕಾರದ 
ಶಕ್ತಿ ನಮ್ಮಲ್ಲಿ ಮೂಡುವವರೆಗೆ ಸ್ವರಾಜ್ಯ 
ಸಂಪಾದನೆಗಾಗಿ ಸವಿನಯ ಶಾಸನ ಭಂಗ 
ಅಸಾಧ್ಯ ಈಗ ನಿಮಗೆ ಸುಲಭವಾಗಿ 
ಅರ್ಥವಾಗಬಹುದು - ರಾಟೆಯ ಬಗ್ಗೆ 
ನನ್ನ ಅಭಿಪ್ರಾಯಗಳನ್ನು ನೀವು 
ಅಂಗೀಕರಿಸದೆ ಇದ್ದರೆ ನನ್ನಿಂದ ಕಾಂಗ್ರೆಸಿಗೆ 
ಯಾವ ಮಾರ್ಗದರ್ಶನವೂ ಇಲ್ಲ. 
ರಾಟೆಯ ಹಿನ್ನೆಲೆಯಲ್ಲಿ ಈ ಸಿದ್ಧಾಂತವನ್ನು 
ನಾನು ಪ್ರತಿಪಾದಿಸಿದ್ದು ತಪ್ಪು ಎನಿಸಿ, ನಿಮಗೆ 
ರಾಷ್ಟ್ರೀಯ ಪ್ರಗತಿಗೆ ನಾನು ಅಡ್ಡ ಎಂದು 
ನೀವು ಭಾವಿಸಿದರೆ. ಅದು ನ್ಯಾಯವೇ. 
ಕೆಲವು ಗೆಳೆಯರು ಹಾಗೆ ತಿಳಿದೂ ಇದ್ದಾರೆ. 
ನಿಮ್ಮ ಬುದ್ಧಿಗೂ ನಿಮ್ಮ ಹೃದಯಕ್ಕೂ ಇದು. 
ಒಪ್ಪಗೆ ಆಗದೇ ಹೋದರೆ. ನನ್ನ 
ನಾಯಕತ್ವವನ್ನು ನೀವು ತ್ಯಜಿಸಬೇಕಾದ್ದೇ. 
ಹಾಗೆ ಮಾಡದೆ ಹೋದರೆ ನೀವು 
ಕರ್ತವ್ಯಚ್ಯುತರಾಗುತ್ತೀರಿ. ಲಾರ್ಡ್‌ 
ವಿಲಿಂಗಡನ್‌ ಒಮ್ಮೆ ನಮ್ಮ ಬಗ್ಗೆ ಬಹಳ 
ಯೋಗ್ಯ ಮಾತು ಹೇಳಿದ. ನಮಗೆ ಇಲ್ಲ 
ಎನ್ನುವ ಧೈರ್ಯ ಮತ್ತು ಶಕ್ತಿ ಸಾಲದು 
ಎಂದು , ಇನ್ನು ಮುಂದೆ ಅಂಥ ಪ್ರಸಂಗ 
ಬರದಿರಲಿ, ನಿಮಗೆ ನಂಬಿಕೆ ಇಲ್ಲದಿದ್ದರೆ 
ನನ್ನ ಸೂಚನೆಯನ್ನು ನೀವು 
ತಿರಸ್ಕರಿಸುವುದೇ ಸ್ವರಾಜ್ಯ ಪ್ರಾಪ್ತಿಗೆ ನೀವು 
ಇಟ್ಟ ಮೊದಲನೆಯ ಹೆಜ್ಜೆ ಎನ್ನುತ್ತೇನೆ. 


ಬಾಘ ಪ್ರಸಂಚೆ 


ಹಿಂದೂ ಮುಸ್ತಿಂ ಐಕ್ಯ: 

ಹಿಂದೂ ಮುಸ್ಲಿಂ ಐಕ್ಯ ರಾಟೆಗಿಂದ 
ಕಡಿಮೆ ಮಹತ್ವದ್ದಲ್ಲ . ಬಾಳಿನ ಉಸಿರು 
ಅದು. ಈ ವಿಷಯವಾಗಿ ನಿಮ್ಮ ಹೊತ್ತನ್ನು 
ನಾನು ಹೆಚ್ಚು ಕಳೆಯಬೇಕಾಗಿಲ್ಲ. ಸ್ವರಾಜ್ಯಕ್ಕೆ 
ಇದು ಅಗತ್ಯವೆಂಬುದು ಬಹಳ ಮಟ್ಟಿಗೆ 
ಸಾರ್ವತ್ರಿಕವಾಗಿ ಒಪ್ಪಿಗೆಯಾಗಿದೆ. 
'ಬಹಳಮಟ್ಟಿಗೆ' ಎಂದದ್ದು ಏಕೆ ಎಂದರೆ, 
ಕೆಲವರು ಹಿಂದೂಗಳು ಕೆಲವರು 
ಮುಸಲ್ಮಾನರು ಸಂಪೂರ್ಣವಾಗಿ ಹಿಂದೂ 
ಭಾರತ ಅಥವಾ ಮುಸಲ್ಮಾನ ಭಾರತ 
ಆಗದೇ ಇದ್ದರೆ ಈಗಿನ ಹಾಗೆ ಬ್ರಿಟನ್ನಿನ 
ಆಶ್ರಯವೇ ಇರಲಿ ಎನ್ನುತ್ತಾರೆ. ಹಾಗೆ 
ಹೇಳುವರ ಸಂಖ್ಯೆ ಬಹಳ ಕಡಿಮೆ 
ಎಂಬುದು ಸಂತೋಷದ ವಿಷಯ. 

ಮೌಲಾನಾ ಶೌಕತ್‌ ಆಲಿಗೆ ಬಹಳ 
ಪ್ರಬಲವಾದ ಆಶಾಭಾವನೆ. ಈಗಿನ ಈ 
ವಿರಸವು ತಾತ್ಕಾಲಿಕ ಎನ್ನುತ್ತಾರೆ. ನನಗೂ 
ಹಾಗೆಯೇ ಅನ್ನಿಸುತ್ತದೆ. ಹಿಂದೂಗಳೂ 
ಭಾಗವಹಿಸಿದ ಖಿಲಾಫತ್‌ ಚಳವಳಿ. 
ಇದರ ಬಗ್ಗೆ ಬಂದ ಅಸಹಕಾರ, 
ಇದುವರೆಗೆ ನಿದ್ದೆ ಮಾಡುತ್ತಿದ್ದ 
ಜನತೆಯನ್ನು ಎಚ್ಚರಿಸಿದವು. ಮೇಲಿನ 
ವರ್ಗಕ್ಕೂ ಕೆಳಗಿನ ವರ್ಗಕ್ಕೂ ಇದು 
ಒಂದು ಜಾಗೃತಿಯನ್ನು ಕೊಟ್ಟಿತು. 
ಅಸಹಕಾರದ ಉತ್ಕರ್ಷದ ದಿನಗಳಲ್ಲಿ 
ನಿರಾಶೆಗೊಂಡಿದ್ದ ಸ್ವಾರ್ಥಿಗಳು ಈಗ 
ಹೊಸತನದ ಆಕರ್ಷಣೆ ಕಡಿಮೆಯಾದ 
ಮೇಲೆ: ಅವಕಾಶ ಪಡೆದು ಎರಡೂ 
ಸಮಾಜಗಳ ಸ್ವಾರ್ಥವನ್ನು ಅಥವಾ 
ಮತಾಂಧತೆಯನ್ನು ದುರುಪಯೋಗ 
ಪಡಿಸಿಕೊಳ್ಳುತ್ತಿದ್ದಾರೆ. ಕಳೆದ ಎರಡು 
ವರ್ಷಗಳ ಜಗಳಗಳು ಅದರ ಫಲ. 
ಧರ್ಮವನ್ನು ವಿದೂಪಗೊಳಿಸಿ 
ಅಪಹಾಸ್ಯಗೊಳಿಸಲಾಗಿದೆ . ಈ ಕ್ಷುಲ್ಲಕ 
ವಿಷಯಗಳನ್ನು ಧರ್ಮದ ಹೆಸರಿನಲ್ಲಿ 
ದೊಡ್ಡದು ಮಾಡಿದ್ದಾರೆ. ಏನು ಬೇಕಾದರೂ 
ಆಗಲಿ ಅದನ್ನು ನಡೆಸಿಯೇ ತೀರಬೇಕು 
ಎನ್ನುತ್ತಾರೆ ಮತಾಂಧರು. ವಿರಸ 
ಹುಟ್ಟಿಸಲು ಆರ್ಥಿಕ ರಾಜಕೀಯ 
ಕಾರಣಗಳನ್ನು 
ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಇದು 
ಕೋಹಾಟನಲ್ಲಿ ಶಿಖರಕ್ಕೆ ಮುಟ್ಟಿತು. 
ಮೊದಲೇ ದುರಂತ. ಆ ಬೆಂಕಿಗೆ ಸ್ಥಳೀಯ 
“ಅಧಿಕಾರಿಗಳ ಹೃದಯಹೀನ 
ಔದಾಸೀನ್ಯದಿಂದ “ತುಪ್ಪ 
ಸುರಿದಂತಾಯಿತು. ಆ ದುರಂತದ. 
ಕಾರಣಗಳನ್ನು ಪರಿಶೀಲಿಸಲು ಅಥವಾ 
ಅಪರಾಧವನ್ನು ನಿಷ್ಕರ್ಷಿಸಲು ನಾನು ಇಲ್ಲಿ 


ತೊಡಗುವದಿಲ್ಲ. ನನಗೆ ಒಂದು ವೇಳೆ 
ಮನಸ್ಸಿದ್ದರೂ ಅದಕ್ಕೆ ಬೇಕಾದ ಸಾಮಗ್ರಿ 
ಇಲ್ಲ. ಇಷ್ಟು ಹೇಳಿದರೆ ಸಾಕು. ಹಿಂದೂ 
ಶರಣಾರ್ಥಿಗಳು ಪ್ರಾಣಭಯದಿಂದ 
ಓಡಿಹೋದರು, 

ಕೋಹಾಟನಲ್ಲಿ ಮುಸಲ್ಮಾನರ ಸಂಖ್ಯೆ 
ಅತ್ಯಧಿಕ. ಪರದೇಶೀಯ ಪ್ರಭುತ್ವದಲ್ಲಿ ಎಷ್ಟು 
ಸಾಧ್ಯವೋ ಅಷ್ಟು ಸಹಜ ಅಧಿಕಾರ ಅವರ 
ಕೈಯ್ಯಲ್ಪಿದೆ. ಕೋಹಾಟನ ಸಂಪೂರ್ಣ ಜನ 
ಹಿಂದೂಗಳೇ ಆಗಿದ್ದ ಪಕ್ಷದಲ್ಲಿ ಅಲ್ಲಿ ಎಷ್ಟು 
ಸುರಕ್ಷಿತವಾಗಿ ಇರಬಹುದಾಗಿತ್ತೋ ಅಷ್ಟೇ 
ಸುರಕ್ಷಿತವಾಗಿ ಮುಸಲ್ಮಾನರು 
ಬಹುಸಂಖ್ಯಾತರಾಗಿ ಇದ್ದಾಗ ಕೂಡ ಅವರು 
ಇರಬಲ್ಲರು ಎಂಬುದನ್ನು ತೋರಿಸ 
ಕೊಡುವದು ಮುಸಲ್ಮಾನರ ಕರ್ತವ್ಯ. 
ಹಿಂದೂ ಶರಣಾರ್ಥಿಗಳು ಪ್ರತಿಯೊಬ್ಬರೂ 
ಊರಿಗೆ ಬರುವಂತೆ ಮಾಡುವವರೆಗೂ 
ಮುಸಲ್ಮಾನರು ಸುಮ್ಮನೆ ಇರಲಾಗದು. 
ಸರಕಾರ ಒಡ್ಡಿದ ಬೋನಿನಲ್ಲಿ ಹಿಂದೂಗಳು 
ಬೀಳಬಾರದು ಎಂದು ನಾನು ಅಶಿಸುತ್ತೇನೆ 
ತಮ್ಮ ಪೂರ್ಣ ಸೊತ್ತುಗಳ ಬಗ್ಗೆ 
ಕೋಹಾಟ ಮುಸಲ್ಮಾನರು ಪೂರ್ಣ ಭರವಸೆ 
ಕೊಡುವವರೆಗೆ ಹಿ೦ದೂ ಶರಣಾರ್ಥಿಗಳು 
ಇದಕ್ಕೆ ದೃಢವಾಗಿ ತಿರಸ್ಕರಿಸಬೇಕು 
ಎನ್ನುತ್ತೇನೆ. 

ಎಲ್ಲಿ ಮುಸಲ್ಮಾನರ ಸಂಖ್ಯೆ 
ಅತ್ಯಧಿಕವಾಗಿರುತ್ತದೆಯೋ ಅವರ ನಡುವೆ 
ಹಿಂದೂಗಳು ಇರಬೇಕೆಂದರೆ ಮುಸಲ್ಮಾನರು 
ಅವರನ್ನು ಸ್ವಂತ ತಮ್ಮ ಗೆಳೆಯರಂತೆ 
ಸಮಾನರಂತೆ ನೋಡುವ ಸಂದರ್ಭ 
ಇರಬೇಕು. ಮುಸಲ್ಮಾನರು ಕಡಿಮೆ ಸಂಖ್ಯೆ 
ಇರುವ ಕಡೆಯೂ ಅಷ್ಟೇ. ಹಿಂದೂಗಳು 
ಹೆಚ್ಚಾಗಿ ಇರುವ ಕಡೆ. ಅವರ ನಡುವೆ 
ಇವರು ಗೌರವದಿಂದ ಬಾಳಬೇಕೆಂದರೆ 
ಹಿಂದೂಗಳ ಸ್ನೇಹ ಅತ್ಯಗತ್ಯ ಸರಕಾರ 
ಕಳ್ಳಕಾಕರ ದರೋಡೆಕಾರರ ವಿರುದ್ಧ ರಕ್ಷಣೆ 
ಕೊಡಬಹುದು. 

ಆದರೆ ಒಂದು ಇಡೀ ಸಮಾಜ 
ಇನ್ನೊಂದು: ಸಮಾಜವನ್ನು 
ಸಂಪೂರ್ಣವಾಗಿ ಬಹಿಷ್ಕರಿಸಿದರೆ ಅದಕ್ಕೆ 
ರಕ್ಷಣೆ ಕೊಡಲು ಸ್ವರಾಜ್ಯ ಸರಕಾರಕ್ಕೂ 
ಸಾಧ್ಯವಿಲ್ಲ. ಸರಕಾರ ಅಸಾಧಾರಣ 
ಪರಿಸ್ಥಿತಿಯಲ್ಲಿ ಮಾತ್ರ ಕೈಹಾಕಬಹುದು. 
ಜಗಳ ಆಡುವುದೇ ಸಹಜವಾಗಿಬಿಟ್ಟರೆ 
ಅದು ಅಂತಃಕಲಹ. ಆಯಾ ಗುಂಪುಗಳು 
'ಲಹ ಮೂಲಕವೇ ಸಮಸ್ಯೆಗಳನ್ನು 
ತೀರ್ಮಾನಮಾಡಿಕೊಳ್ಳಬೇಕು. 

ಈಗಿನ ಸರಕಾರ ಪರದೇಶಿ. ಆದ್ದರಿಂದ 


47 |ಮೇ 2024 


ಪಾಡಿಕೊಳ್ಳುವ ಶಕ್ತಿ ಸರಕಾರಕ್ಕಿದೆ. 


ಆದ್ದರಿಂದಲೇ ಅದಕ್ಕೆ ಮನಸ್ಸಿದ್ದರೆ ನ: 


ಸ 
ಈ ಅಂತಃಕಲಹವನ್ನು ತಡೆಗಟ್ಟಬಹುದು. 
ಆದರೆ ಜನಪ್ರಿಯ ಎನ್ನಿಸಿಕೊಳ್ಳಬಯಸಿದ 


ಯಾರ ಸ್ವರಾಜ್ಯ ಸರಕಾರವೂ 
ಯಾವಾಗಲೂ ಯುದ್ಧ ಸಿದ್ಧತೆಯಲ್ಲಿ 
ಇರಲಾರದು. ಸ್ವರಾಜ್ಯ ಸರಕಾರ ಎಂದರೆ 
ಹಿಂದೂಗಳ ಮುಸಲ್ಮಾನರ ಹಾಗೂ ಇತರರ 


ಸ್ವತಂತ್ರ ಸಾಮುದಾಯಿಕ ಇಚ್ಛೆಯಿಂದ 
ಸ್ಥಾಪಿತವಾದದ್ದು. ಹಿಂದೂಗಳಿಗೆ 
ಮುಸಲ್ಮಾನರಿಗೆ ಸ್ವರಾಜ್ಯ ಬೇಕಾದರೆ ತಮ್ಮ 
ತಮ್ಮ ಭಿನ್ನಾಭಿಪ್ರಾಯಗಳನ್ನು ಅವರು 
ಸ್ನೇಹದಿ೦ದ ಬಗೆಹರಿಸಿಕೊಳ್ಳಬೇಕು. 


ಸಮ್ಮೇಲನವು ಮತೀಯ ಭಿನ್ನತೆಗಳ 
ಪರಿಹಾರಕ್ಕೆ ದಾರಿಮಾಡಿದೆ. 
ಹಿಂದೂಗಳಿಗೂ. ಮುಸಲ್ಮಾನರಿಗೂ 
ಅಲ್ಲ-ಎಲ್ಲ ಜಾತಿಗಳಿಗೂ ಪಂಥಗಳಿಗೂ 


ಇರುವ ರಾಜಕೀಯ ಭೇದಗಳನ್ನು 


ಪಂಥೀಯ ಪ್ರಾಂತೀಯ ಪ್ರಾತಿನಿಧ್ಯವನ್ನು 
ದು ಹಾಕುವುದು ನಮ್ಮ 
ಗುರಿಯಾಗಬೇಕು. ಮತದಾರ ವರ್ಗವು p 
ಸಕಲರದೂ ಆಗಿ ಕೇವಲ ಯೋಗ್ಯತೆಯ 
ಆಧಾರದ ಮೇಲೆ ನಿಷ್ಪಕ್ಷಪಾತವಾಗಿ ತಮ್ಮ 
ಪ್ರತಿನಿಧಿಗಳನ್ನು ಆರಿಸಬೇಕು. ನಮ್ಮ ನೌಕರ 
ವರ್ಗದಲ್ಲಿ ಹಾಗೆಯೇ ನಿಷ್ಪಕ್ಷಪಾತವಾಗಿ 
ಕೆಲವು ಅರ್ಹತೆಯ ಆಧಾರದ ಮೇಲೆ 
ಗಂಡಸರನ್ನು ಹೆಂಗಸರನ್ನು 
ನಿಯಮಿಸಿಕೊಳ್ಳಬೇಕು. ಆದರೆ ಆ ಕಾಲ 
ಬರುವವರೆಗೆ ಮತೀ 
ಅಸೂಯೆಗಳು ಪಕ್ಷಪಾತಗಳು ಗತಕಾಲದವು 
ಎನಿಸಿಕೊಳ್ಳುವವರೆಗೆ ಬಹುಸಂಖ್ಯೆಯ ಜನರ 
ಉದ್ದೇಶಗಳನ್ನು ಶಂಕಿಸುವ ಅಲ್ಪ 
ಸಂಖ್ಯಾತರಿಗೂ ಅವರ ದಾರಿಯಲ್ಲಿ ಸ್ಪಷ್ಟತೆ 
ಇರಬೇಕು. ಬಹುಸಂಖ್ಯೆಯ ಜನರು ತ್ಯಾಗದ 
ದಾರಿ ತೋರಬೇಕು. ದ 


'ಯ ದ್ವೇಷ , 


ದು ಹಿಂದೂಗಳ ಸಮಸ್ಯೆ . 


ಧಃಪತನ ಹೊಂದಿದ್ದೇವೆ. ಇಂಗ್ಲೀಷ್‌ 
[ಮಣಕಾರರು ನಮ್ಮನ್ನು ಹೇಗೆ ನಡೆಸಿ 
ಇಳ್ಳುತ್ತಾರೆಯೋ ಅದಕ್ಕಿಂತ ಹೀನವಾಗಿ 
ಅಲ್ಲದಿದ್ದರೂ ಅಷ್ಟೇ ಹೀನವಾಗಿ 
ಹಿಂದುಸ್ತಾನದ ಮೂಲ ನಿವಾಸಿಗಳನ್ನು 

'ರ ದಾಳಿಕಾರರು ನಡೆಸಿಕೊಂಡರು 
ಎಂದು ಇತಿಹಾಸ ಬಲ್ಲವರು ಹೇಳುತ್ತಾರೆ. 
ಹಾಗೆ ಒಂದು ಅಸ್ಪಶ್ಯರ ವರ್ಗವನ್ನು 
ನಿರ್ಮಿಸಿದ್ದಕ್ಕಾಗಿ ಈಗ ಗುಲಾಮಗಿರಿಯ 
ರೂಪದ ಪ್ರತಿಫಲವನ್ನು ನಾವು 


@ 
ಟ್ಟಿ 
pil 


ಅನುಭವಿಸುತ್ತಿದ್ದೇವೆ. ಈ ಕಳಂಕವನ್ನು 
ಷ್ಟು ಬೇಗ. ತೊಳೆದು ಹಾಕಿದರೆ ಅಷ್ಟು 


ಎ 
ಹಿಂದೂಗಳಿಗೆ ಒಳ್ಳೆಯದು. ಆದರೆ 


ಅಸ್ಪಶ್ಯತೆಯು ದೈವನಿರ್ಮಿತವೆಂದು 


'ಭಗವ೦ತ ಮಾನವಕುಲದ ಒಂದು 
ಭಾಗವನ್ನು ಅಸ್ಪಶ್ಯ ಎಂದು ಬೇರೆ ಮಾಡಿದ 
“ ಎಂಬ ಮಾತು ದೈವದ್ರೋಹ. 
ಕಾಂಗ್ರೆಸ್ಸಿಗರಾದ ಹಿಂದೂಗಳು ಆದಷ್ಟು 
ಬೇಗ ಈ ಆತಂಕವನ್ನು ತೆಗೆದು 
ಹಾಕಬೇಕು. ವೈಕೋಮ್‌ ಸತ್ಯಾಗಹಿಗಳು 
ನಮಗೆ ದಾರಿತೋರಿಸುತ್ತಿದ್ದಾರೆ. 
ಸಜ್ಜನಿಕೆಯಿಂದಲೂ ದೃಢತೆಯಿಂದಲೂ 


ರೆ. ಅವರಿಗೆ ಸಹನೆ ಇದೆ. 
ಧೈರ್ಯ ಇದೆ. ಶ್ರದ್ಧೆ ಇದೆ. ಈ ಗುಣಗಳು 
ಇದ್ದರೂ ಅದು 


ಅಪ್ಪತಿಮವಾಗುತ್ತದೆ; 
ಸಾಧ್ಯವಿಲ್ಲ. 
ಆದರೆ ಈಚೆಗೆ ಒಂದು ಮಾತು 


ಪ್ರಾರಂಭವಾಗಿದೆ ರಾಜಕೀಯ ಗುರಿಗಳನ್ನು 
ಸಾಧಿಸಲು ದಲಿತವರ್ಗವನ್ನು 
ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಈ ಬಗ್ಗೆ 
ಹಿಂದೂಗಳಿಗೆ ನಾನು ಎಚ್ಚರಿಕೆ 
ಕೊಡಬಯನಸುತ್ತೇನೆ. ಅಸ್ಪಶ್ಯತಾ ನಿವಾರಣೆ 
ಒಂದು ಪ್ರಾಯಶ್ಚಿತ್ತ ಸವರ್ಣ ಹಿಂದೂಗಳು 
ತಮಗೂ ಹಿಂದೂಧರ್ಮಕ್ಕೂ ಪ್ರಾಯಶ್ಚಿತ್ತ 
ಮೂಲಕ ಯಣ ಮುಕ್ತರಾಗ ಬೇಕು . 


ನಿಜವಾಗಿ ಅಸ್ಪಶ್ಯರು 
ಶುದ್ಧರಾಗಬೇಕಾದ್ದಿಲ್ಲ. 
ಶುದ್ಧರಾಗಬೇಕಾದವರು ಮೇಲಿನ 
ಜಾತಿಯವರು .. ಅಸ್ಪಶ್ಯರಿಗೆ 

ಪಾಪ ಯಾವುದೂ ಇಲ್ಲ, ಹೊಲಸು, 
ಅನೈರ್ಮಲ್ಯ ಅವರಿಗೇ ಮೀಸಲಿಲ್ಲ. ನಮ್ಮ 
ದುರಹಂಕಾರವು ನಮ್ಮ ಕಣ್ಣೊಳಗೆ ಪರೆಕಟ್ಟ, 
ನಮ್ಮ ತಪ್ಪುಗಳನ್ನು ಮಾಡಿಸುತ್ತವೆ .ಆ 
ಅಹಂಕಾರವೇ ನಾನ 41 
ತುಳಿಯುತ್ತಿರುವ ದಲಿತ ಸಹೋದರರ 
ಅಲ್ಪದೋಷಗಳನ್ನು ಗುಡ್ಡದ ಹಾಗೆ 
ಕಾಣುವಂತೆ ಮಾಡುತ್ತದೆ. ರಾಷ್ಟ್ರಗಳಿಗೆ 
ಹೇಗೋ ಧರ್ಮಗಳಿಗೂ ಹಾಗೇಯೇ ಇದು 
ಪರೀಕ್ಷಾ ಸಮಯ. ದೇವರ ಅನುಗ್ರಹವು. 
ದೇವರ ಸಾಕ್ಷಾತ್ಕಾರವು ಯಾವ ಜಾತಿಗೂ 
ಯಾವ ರಾಷ್ಟ್ರಕ್ಕೂ ಗುತ್ತಿಗೆಯಲ್ಲ. ದೇವರಲ್ಲಿ 
ಶ್ರದ್ಧೆ ಇಟ್ಟು ಅವನ ಬಾಗಿಲು 
ಕಾಯುವವರೆಲ್ಲರಿಗೂ ಸಮಾನವಾಗಿ ಅದು 


| 
pd 
a 


ky 
a 
q 
ಡೆ 
ಎಇ 
g 
ದ 
[3 
# AUG 
p p= 
Bak 
ನ“ 
ಸೆ 


ತೋರಲಿಲ್ಲ. ಧರ್ಮದ ಅಥವಾ ತ್ಯಾಗದ 
ಬೇರು ಪ್ರೇಮ. 
ಈ ನಾಶವಂತ ದೇಹವು ಎಲ್ಲ 


ಅಧರ್ಮಕ್ಕೂ ಎಲ್ಲ ಸ್ವಾರ್ಥಕ್ಕೂ 
ಮೂಲಕಾರಣ ಎಂದು ತುಳಸೀದಾಸರು 
ಸ್ಪರಾಜ್ಯವು ಬರಲಿ ಬಿಡಲಿ, 
ತತ್ವವನ್ನು ಪುನರುಜ್ಜೀವನ ಗೊಳಿಸಿ 
ಅದನ್ನು ಜೀವ೦ತವಾಗಿ ಮಾಡುವ ಆಶೆ 
ಇದ್ದರೆ ಹಿಂದೂಗಳು ಮೊಟ್ಟ ಮೊದಲು 
ತಮ್ಮನ್ನು ಶುದ್ಧೀಕರಿಸಿಕೊಳ್ಳಬೇಕು. 


18 | ಮೇ 2024 


ಬಾಘು ಪ್ರಸಂಚೆ 


ಚಂದದ ಬದುಕು ' 


ಅರಸೀಕೆರೆ ಮಕ್ಕಳ ಶಿಬಿರ 


ಬಾ ಗಾಂಧಿ ಆಶ್ರಮ, ಅರಸೀಕೆರೆ | ದಿನಾಂಕ: ಏಪ್ರಿಲ್‌ 16,17,18 - 2024 


ಕಸ್ತೂರ್‌ 


ರು; ತರಿ; 


ಟದ ತಂಡ ಶ್ವೇತಾ, ಚೈತ್ರಾ, ವಾಣಿ; ಮಮಿತಾ 


ky 


ಟಿ ಕಲಾ ಕಮ್ಮ 


ಕೆ! 


ಮಕ್ಕಳ ವಿವರ: 41 ಮಕ್ಕಳು ( ಆಶ್ರಮದಿಂದ 38+ ತುಮಕೂರು ಹಕ್ಕಿಪಕ್ಕ ಬಳಗ 2 + 


ನಡೆಸಿಕೊಟ್ಟ; 


ವಾಣಿ ಪೆರಿಯೋಡಿ 
ಲ್ಲಿ ನಡೆ! 
ಸಂತೋಷದ ವಿ: 


ಗಂಭೀರ ವಿಷಯಗ: 


ಪೂರಕ ಚಟು! 


ಟಿಕೆ: ವಯಸ್ಸಿಗೆ 


4 
ಆ ಇ Bp Qe | 
ಕ ೪ Boz 7% Ke 
pS £3 ಸ್‌ pa 
3 tu sy 
5 ಇ 318] i335 
“6 gE RN 
p 78 43 CR ಲ್‌ 
Pe) p ರಾಜ ಚು 
ಟೆ 488 389583 Fy 
IF BRL Ena! ಇ B58 A 
EEE RR Bho 2p 
BRD ಬಾಸ್‌ನ CEE 
wm SH PRR OY STL 1 
ಹ್ಹ ಇಂಟ ಎ ಗ್ರೆ ಭ್ರ ಸು ಭಜ ಗೌ ಬಜ 8 
ಜ್‌ 1 fan RR 
2 Ruf soak 
ಇ KER 
ಛಿ 5 sD BR ಣ್ಣ 
6 RB Hp 
ಸ ಬ] ಬೀಸ ವಧ Sd 
1 AN: 
Am 213 (1836311: 
38RD ಇ ಇತ ೧೧ ೫ BLES 
ಎ ಬರ ಮ ಜಿ DETEAD 


೪ 3B 
ef 
| 
Pen 
ಭೌ 
4 1ಡಿ ಕ್ಥೆ 
ಲ. ಇ ನ “3g 
2 1B 
PERN Rg 
B pd a [cA ಪ 
9B ನ 3 12 
2. ೧2 R 
53 ಇಂ By 
4 Hg HH 
Bg Ks] WEB 
3 us ಇಲ್ಲಿ 
4 ದ 
Bu KY 5 Hy CEE 
ok a BRB 
ಫಿ gD ಗ್ರಶ್ಛ ನುತ 
ಇಸಿ BEL ಇಟ್ಟ ಈಟ್‌ ಟ್ಛ 
[3 B33 Bats 
38 ೨೫! ೨... |... 


ಬಾಘು ಪ್ರಷ೦ಚೆ 


20 | ಮೇ 2024 


Bp ee 
ಇ Wp 


ತ 
1 


ಕ 


ವ ಗ್‌ eB. 
ನ; fag 
4 BBoBBy 
p HRSG 
EA REE 
# DRG 
1 NS ಕ್‌ RaW 
SE Lge 
ತ Hah [i | 
3 BISA ಸ ak gE 
4 Bp Sed ಒಳಗ 6 ಖತ್ಟಿ ಗ 
ತ್ಸ “RR 25 jb 
sues gE Sg ಟ॥ | 
i 111181) ಗಳ 1 whom 
ಜೆ ಎ. 2... Buf ಜಡ ಡಡ 


21 |ಮೇ 2024 


ಬಾಘ ಪ್ರಸ೦ಚೆ 


Dhirubhai Mehta 


Veteran Gandhian... 


-SP Kalantri 


[I is with deep sorrow that we 
announce the passing of 
Dhirubhai Mehta, President of 
Kasturba Health Society, 
Sevagram, who left us on April 
22, 2024 . He passed away 
peacefully, with his son Nirad 
and daughter Maitry by his 
bedside. 


He was just about to turn 88 
this weekend , 


Born in Songadh, a village 
28 km west of Bhavnagar, 
Gujarat on 27 April 1936, 
Dhirubhai hailed from a 
middle-class family. 

He went on to preside over 
one of the best medical schools 
in the country. 

Dhirubhai’s schooling was 
in a Gujarati Medium school in 
his village where he studied up 
to the 7th standard. A brilliant 
student, after matriculation, he 
joined the Sydenham College 
of Commerce and Economics, 
Mumbai and in the summer of 
1957, he graduated with a 
B.Com (Hon) from Mumbai 
University. He then pursued 
Chartered Accountancy. To 
finance his education and 
support his family, he gave 
tuitions and worked part-time. 
He passed both CA 
examinations on his first 
attempt, earning his CA degree 
in 1961 and becoming the 
5635th certified Chartered 
Accountant in the country. 


Fascinated by Khadi and 
inspired by Gandhi's principles, 
Dhirubhai embraced Khadi at a 
young age, starting in 1954. He 
strongly believed that Khadi 
bonded rich and poor, and 
equated Khadi to self-reliance 
and self-government. The 


22 | ಮೇ 2024 


ಬಾಘು ಪ್ರಷ೦ಚೆ 


seeds of patriotism and 
Virtuousness were sown carly 
on in Dhirubhai’s life. 


On May 1, 1966, Dhirubhai 
married Dhirubhai Mehta, , 
daughter of Shri 
Radhakrishnaji Bajaj and the 
granddaughter of 
Shrikrishnadas Jajoo, a veteran 
freedom leader and a well- 
known Gandhian 


Dhirubhai was not born 
into riches, nor was he ever 
spoon-fed success and fame. 
But he always believed in 
himself and made it big in his 
life. He had a razor-shop 
financial mind ಕ uncanny 
financial w In 1966, he 
met Mr. oa Bajaj, 
the architect of the 03. 
group. At Mr. Bajaj's behest, 
he joined Bajaj group in 1966 
until two decades later, he 
voluntarily, and prematurely, 
retired from professional life 
in 1986. 

With no influential 
connections, ಗ್ಗ 
swift. He 
mily 
with his expertise in finance, 
investment, taxation and 
corporate management, 
coupled with a touch of 
humour and wit, 


During the early seventies, 
he played a crucial role in 
navigating a prolonged legal 
dispute between the Bajaj 
group and Piaggio of Italy 
over the Vespa scooter, 
showcasing his dedication and 
expertise. Throughout his 
tenure, he earned the trust of 
key figures within the Bajaj 
family, emerging as a valued 
confidant. 


Throughout his tenure with 
Bajaj, he earned the trust of 
Kamalnayan, Ramakrishna, 
and Rahul Bajaj, becoming 4 
valued confidant. 

Decades later, when a 
family dispute erupted between 


Kushagra and his father Shishir 


on one side, and Rahul along 
with three other cousins 
(Shekhar, Madhur, and Niraj) 
on the other, the Bajaj family 
sought Dhirubhai's help to 
resolve the conflict. True to his 
impartial nature, Dhirubhai 
refused to take sides and 
facilitated a memorandum of 
understanding in February 
2004. Although the solution he 
proposed didn't endure, this 
event underscores the immense 
trust the entire Bajaj family 
placed in Dhirubhai. 


Beyond his contributions to 
the Bajaj group, Dhirubhai 
served on various regulatory 
committees and held a 
directorship at Mukand Iron & 
Steel Works Limited. His 
commitment to ethical 
principles extended into every 
aspect of his professional life, 
earning him respect and 
admiration in both business 
and political circles. 

ಗಿ! (10 age of fifty, 
Dhirubhai faced a difficult 
decision. He decided to quit 
Bajaj Auto and work full time 
in the not-for-profit health and 
education sector. "It was a 
tough call for me," he 
admitted. "Nirad and Maitry 
were still pursuing their 
education, with Nirad aspiring 
to complete his commerce 
studies at prestigious 
universities in the USA. It 
required financial resources. 


However, my family stood by 
me and fully supported my 
choice." 


His children ultimately 
pursued careers as chartered 
accountants. "It seems to be a 
genetic predisposition," he 
would joke, "but I'm glad they 
achieved it independently, 
without relying on me or 
asking for financial assistance. 


Although his profi 
moorings were in business and 
industry, Dhirubhai began 
wondering if it was worth 
spending all his life in the 
corridors of the corporate 
world. 


Had Dhirubhai continued 
his stint, Bajaj Auto shares 
would have touched new 
heights, but a medical school 
would have been a loser. 

From the land of 
capitalism, Mumbai, he came 
to Sevagram. Sevagram was 
not a new place for Dhirubhai- 
his wife came from Wardha 


ಬಾಪು ಪ್ರಷ೦ಚೆ 


23 |ಮೇ 2024 


and he used to visit the city frequently because 
Bajaj group office was located in Wardha. He did 
eam money during his Bajaj days, like a capitalist, 
but he became trustee of his wealth and decided to 
give up further earning of money after he had 
crossed 50. 


Over the next four decades. he donated 
generously, supporting the cause of the education 
of girls and even donating substantially to the very 
institute he was presiding. A true Gandhian to the 
core, Dhirubhai strove consistently to bring in the 
timeless principles of the Mahatma in the 
boardrooms of the corporate world and conference 
rooms of leading NGOs. 


Dhirubhai Mehta, the founder President of 
Kasturba Health Society and Director of Mahatma 
Gandhi Institute of Medical Sciences, Sevagram, 
was running a medical school in Sevagram. 
Although the central and the state governments 
took care of three-quarters of the budget, Dr. 
Sushila Nayar found it difficult to raise her own 
share—25%—year after year. 

In 1982 Dhirubhai Mehta, the Mumbai based 
founder trustee of the Kasturba Health Society 
introduced Dhirubhai to Dr Nayar and suggested 
she use his financial wizardry in managing the 
medical school. Dr Sushila Nayar saw Dhirubhai's 
role to help her in the progress and development 
of the medical school and requested him to join 
the board of the Kasturba Health Society, an offer 
he gleefully accepted. He started devoting his 
substantial time for the institute. 


In 1986 Dr Sushila Nayar offered him the post 
of vice-president. 

When he joined, MGIMS was run on a modest 
budget of 80 lakhs per annum. Dhirubhai brought 
his financial expertise to Sevagram, managed the 
cash flows, and helped the institute not only with a 
solid financial group. Over the course of 40 years, 
under his guidance, the KHS budget grew 
substantially to 240 crores. 


In the late nineties, following a heart attack, Dr 
Sushila Nayar gradually handed over all 
responsibilities of managing the organisation to 
Dhirubhai. Seen as an heir apparent to Dr Nayar. 
Dhirubhai ensured that the medical school didn't 
deviate an inch from the principles laid down by 
his mentor. 


" When I came to Sevagram in 1982,1 
couldn't even spell or pronounce names of 
half the departments of the hospital," 
Dhirubhai would often jokingly say. He 
quickly learnt the intricacies of the job and in 
the Nehruvian mode, brought distinguished 
academicians on the board of Kasturba 
Health Society, asking them to play an active 
and meaningful role in spreading scientific 
temper in the institute, He was instrumental 
in bringing Dr Manu Kothari, Ashok Vaidya, 
Dr JL Gupta, Dr Dave, BS Chaubey, GM 
Taori—to name just ೩ few—on the board of 
Kasturba Health Society. 

Dr. Sushila Nayar passed away in January 
2001. The governing body of the Kasturba 
Health Society unanimously elected 
Dhirubhai as the president of the Society 
soon after. 


Dhirubhai stayed true to these ideals. 
Neither the commercialization of medical 
education, nor the proliferation of medical 
schools in the country. nor the expansion of 
private for-profit hospitals in the vicinity of 
Sevagram could deter him or lead him astray 
from his principles. 


Dhirubhai adhered to the organizational 
ethics to the hilt—ensuring faimess, honesty, 
transparency, efficiency and displayed Zero 
tolerance for corruption. He had people 
working for him, but he had a tight rein on 
every part of the process. 


All 1 want is for MGIMS to provide top- 
notch education and healthcare that's 
accessible to all.” he would summarize his 
philosophy in a straightforward statement. 


Under his leadership, MGIMS completely 
unlinked itself from the sponsorship of drug 
industry. successfully ran a low-cost drug 
initiative in the hospital, and introduced 
various essential initiatives. The list includes 
a hospital information system, a unit for 
adopting newboms of unwed mothers, trauma 
centers, medicine department buildings, 
ICUs, a Cath Lab, dialysis units, alcohol and 
drug de-addiction centers, a mother and child 
center, and a palliative care center. He also 
oversaw the construction of numerous hostels 


24 | ಮೇ 2024 


ಬಾಪು ಪ್ರಷ೦ಚೆ 


for medical students and 
residents. 

Dhirubhai's passion for 
public health was evident in 
his nurturing of the community 
medicine department, where 
he encouraged innovation and 
supported the implementation 
of new ideas and concepts. 

Melghat, nestled in the 
Satpura mountain range in 
Maharashtra, is home to the 
Korku Adivasis. The villagers 
faced limited healthcare access 
and poor infrastructure, with 
malnutrition-related deaths 
often making headlines. 
Recognizing this urgent need, 
Dhirubhai Mchta and Mr. SR 
Halbe, his associate and a 
family friend, established a 
healthcare center. They 
secured full support from 
MGIMS, urging residents, 
physicians, and nurses to 
devote themselves to serving 
this underserved community, 
reflecting their dedication to 
addressing injustice in 
healthcare. 


Dhirubhai also made a 
point to personally visit the 
center. During these visits, he 
offered hope, encouragement, 
and moral support to its 
healthcare workers, further 
idifying their commitment 
to improving healthcare access 
in Melghat. 


Never one to mince words, 
Dhirubhai Mehta fearlessly 
expressed his views, unafraid 
of the repercussions. He was 
known for his courage in 
speaking truth to power, never 
hesitating to call out injustice 
or hypocrisy. 


During the tumultuous 20 
months of the national 
emergency, declared on the 
night of June 25, 1975, a pall 
of gloom descended upon the 
nation. The citizens felt 
shocked and stirred. 
Throughout this period, an 
eerie silence prevailed. 
Individuals offered praise to 
the rulers of the Emergency 
regime. Civil servants, when 
asked to bend, crawled 


without hesitation. 

While still employed at 
Bajaj Auto, he boldly opposed 
the state of emergency 
enforced by Prime Minister 
Indira Gandhi. This was a 
courageous stance, considering 
his full-time corporate 
responsibilities, yet he 
fearlessly stood against what 
he perceived as a threat to 
democracy. 


In the midst of these 
challenging times, when 
Jayaprakash Narayan (JP) was 
diagnosed with chronic kidney 
disease and transferred from 
PGI Chandigarh to Bombay’s 
Jaslok Hospital, Dhirubhai was 
actively working with the 
Bajaj group. Despite the 
looming threat of arr 
Dhirubhai and his wife, 
Nandini, showed remarkable 
courage by faithfully visiting 
JP at the hospital, providing 
him with food, books, and 
their time. Not only did 
Dhirubhai stand in solidarity 
with JP's cause, but he also 


ಬಾಫು ಪ್ರಸಂಚೆ 


25 |ಮೇ 2024 


took proactive steps to raise 
funds for the movement, 
undeterred by the potential 
consequences such as job loss 
or arrest, 

In that era, he considered JP 
as the conscience keeper of the 
country. Until JP passed away 
on October 8, 1979, Dhirubhai 
and Nandini became a part of 
their extended family. 
Dhirubhai fully supported him, 
funding his causes and taking 
care of the organisation. 

Nandini and Dhirubhai 
went above and beyond, 
assuming the key role in 
organizing JP's daughter's 
wedding— Janaki wedded 
Kumar Prashant—where they 
not only facilitated the sacred 
ceremony of Kanyadan but 
also shouldered the 
responsibility of ensuring 
every detail was meticulously 
attended to, symbolizing their 
steadfast support for JP's cause 
and their deep personal 
connection to his family. 


Dhirubhai was also a long 
admirer of Vinoba Bhave but 
was disillusioned by Vinoba’s 


tacit support of emergency, 
which he called Anushasan 
Pary. Dhirubhai didn’t hesitate 
to take cudgels for JP’s 
movement and wrote strong 
letters to Vinobaji arguing that 
his support was inexplicable. 

Closely associated with 
several trusts —the Saurashtra 
Trust, Shivananda Mission, 
Kasturba Gandhi National 
Memorial Trust, Rajkot Swami 
Shivananda Eye Hospital, 
Kasturba Gandhi National 
Memorial Trust and Gandhi 
Peace Foundation—Dhirubhai 
invested considerable 
time,efforts and funds to 
support these Non- 
Government Organisations. 
Kind, loving, funny, and 
always thoughtful of others, 
Dhirubhai knew how to 
encourage and boost the 
morale of those who worked in 
adverse settings. 


Dhirubhai had a tendency 
to have strong likes and 
dislikes. As one who always 
trusted his intuition over 
objective assessments, he once 
famously said, "Don't try to 


confuse me with data. 1 have 
already made up my mind." 
Indeed, all during his Sevagram 
days, he earned the reputation 
of being a quick decision 
maker, sometimes throwing 
caution to the winds. 


“I love to take risks in life. 
And my intuitions and risk- 
taking ability have paid off, 
most of the time," he would 
say. Dhirubhai Mehta's 
willingness to embrace risks 
reflected his confidence and 
adventurous spirit, leading to 
many successful endeavours 
throughout his life. 

He was an avid reader, 
immersing himself in literature 
in both English and Gujarati. 
He eagerly devoured whatever 
material he could get his hands 
on. In February 2016, he 
teamed with Mr Sheshrao 
Chavan to author a 551-page 
book “Sardar Vallabhbhai 
Patel- A Man of Few Words 
and Many Triumphs”. He also 
wrote hundreds of articles 
expressing his view on 
different matters of national 
and social importance. His 


26 | ಮೇ 2024 


articles always carried his 
frank viewpoint on many 
financial and political 
decisions. 

On August 14, 2022, 
Nandini, Dhirubhai’s wife, 
passed away at the age of 80, 
after years of battling diabetes 
and high blood pressure, which 
had taken a toll on her kidneys. 
A talented poetess with a deep 
understanding of Hindi 
literature, Nandini refused to 
bask in the reflected glory of 
Dhirubhai. Instead, she 
published several acclaimed 
books and recited her poems 
on various life themes, 
countrywide, carving her own 
niche, Her passing deeply 
affected Dhirubhai, marking 
the end of their 56-year 
partnership and leading him 
into a brief period of struggle 
with loneliness. 

Despite this personal 
challenges, he remained 
committed to attending all 
mectings, both in Sevagram 
and Delhi, to ensure the 
smooth running of the institute. 

Sevagram held a special 
place in Dhirubhai’s heart and 
soul. Just a fortnight before, he 
had visited Sevagram and 
actively participated in all 
administrative decisions. His 
wife Nanda often remarked 
that he lived and breathed 
Sevagram every day of his life. 
In the final stage of his life, 
nothing mattered to him more 
than Sevagram medical 
college. He dedicated his 
thoughts and efforts to 
preserving the tradition and 
culture of the institute he had 
been associated with for four 
decades. 


Dhirubhai stayed true to these ideals. Neither the 
commercialization of medical education, nor the 
proliferation of medical schools in the country, nor 
‘the expansion of private for-profit hospitals in the 
vicinity of Sevagram could deter him or lead him 
astray from his principles. 


Since its inception, 
MGIMS has had a tradition of 
requiring all first-year medical 
students to spend a fortnight in 
Gandhi's Ashram shortly after 
their admission. Here, they 
learn medicine under the 
guidance of their teachers 
while also imbibing the values 
of self-reliance through 
practical tasks such as 
sweeping floors, washing 
clothes, cleaning utensils, and 
attending prayer sessions at 5 
am. Additionally, they learn 
the art of spinning yarn, a skill 
advocated by Gandhi. 
Dhirubhai took a keen interest 
in these activities, often 
engaging in free sessions with 
the students to discuss the 
relevance of Khadi and Gandhi 
in modern times. 


During these interactions, 
he not only addressed their 
questions but also gained 
insights into their unspoken 
concerns and needs. 
particularly those who were 
unfamiliar with village life. He 
also attended social service 
camps alongside the students, 
where they stayed in 
dormitories in villages. Here, 
he freely mingled with the 
students. joining them for 
dinner and providing guidance, 
which he took great pride in 
sharing at social gatherings. 


During his frequent visits to 


Sevagram, which occurred 
nearly every month, he made it 
a routine to tour the entire 
campus during his S-kilometer 
walk. This allowed him to 
observe firsthand the 
developments on campus and 
stay attuned to the pulse of the 
institution. At the crack of 
dawn, he would open his doors 
to the staff members of the 
medical college and hospital. 
People would come in with 
their concerns, grievances, and 
personal matters, finding in 
him a patient listener who tried 
to assist them as much as he 
could. 

Some visitors took 
advantage of his openness, 
exploiting his kindness for 
personal gain. Despite being 
aware of his vulnerability to 
flattery, Dhirubhai remained 
accessible to all, leaving his 
doors open to anyone in nced. 
"I must know why they 
knock," he'd often say, 
showing his commitment to 
addressing everyone's concerns 
in the institution. 


In our quest for greatness, 
Sevagram must not stop 
working hard, “Let's come 
together to embrace new ideas. 
use technology, and build more 
facilities to make sure 
everyone in our community 
can access healthcare." he 
would passionately advocate, 


ಬಾಘು ಪ್ರಸಂಚೆ 


27 |ಮೇ 2024 


repeating his vision in every meeting, 
year 81108 year. 

His humility and knack for connecting 
with people, regardless of their status, left 
a profound impact on all who 
encountered him. 


During my frequent interactions with 
Dhirubhai, I discovered another aspect of 
his life: his deep religious devotion. He 
dedicated an hour each morning and 
evening to performing Puja, and 
whenever he was in Sevagram, he made it 
a point to visit the Goddess Durga temple 
in Wardha every day. Standing before the 
idol in the temple for nearly 15 minutes 
with closed eyes and a serene expression, 
he would offer his heartfelt prayers to the 
"1 owe everything in life to 
n," he would often say. "1 am 
because she showers incessant blessings 
on me and stands by me through thick 
and thin." 


This deep faith and trust in God, 
coupled with 8 strong belief in fate, stood 
in sharp contrast to his personality. 
Despite his reliance on divine guidance, 
he also saw himself as the master of his 
own destiny, taking responsibility for all 
his actions and their consequences. 

Dhirubhai dedicated four decades of 
his life to Sevagram, tirelessly striving to 
ensure that the institute maintained its 
position at the forefront of healthcare in 
the country. He refused to compromise 
despite the temptations of privatization 
and profit-driven medical practices. 

His commitment and integrity set a 
standard that will be challenging to 
match. 

As we bid farewell to a remarkable 
person, we are reminded of the immense 
impact he had on Sevagram and the 
countless lives he touched through his 
selfless service and unwavering 
dedication. His departure marks the end 
of an era for Sevagram, yet his legacy 
will continue to inspire and guide us in 
the years to come. 


"ಗಾಂಧೀವಾದ ಅಥವಾ ತತ್ವ ಎಂಬುದಿಲ್ಲ. 
ನಾನು ಯಾವ ಹೊಸ ಸಿದ್ಧಾಂತವನ್ನು 
ಕಂಡುಹಿಡಿದಿಲ್ಲ. ನಾನು ಶಾಶ್ವತವಾದ ಸತ್ಯವನ್ನು 
ನಮ್ಮ ದೈನಂದಿನ ಜೀವನದ ಸಮಸ್ಯೆಗಳನ್ನು 
ಬಗೆಹರಿಸುವುದರಲ್ಲಿ ಅನುಸರಿಸುತ್ತಿರುವೆ ಅಷ್ಟೇ. 
ನಾನು ತಾಳಿದ ಅಭಿಪ್ರಾಯಗಳು ಹಾಗೂ 
ನಿರ್ಣಯಗಳು ಕೊನೆಯವೂ ಹಾಗೂ 
ಶಾಶ್ವತವಾದವೂ ಅಲ್ಲ, ಅವು ನಾಳೆ 
ಬದಲಾಗಬಹುದು. ನಾನು ಜಗತ್ತಿಗೆ 
ಕಲಿಸುವುದೇನಿಲ್ಲ. ಸತ್ಯ, ಅಹಿಂಸೆಗಳು ಗುಡ್ಡ 
ಜೆಟ್ಟಗಳಷ್ಟೇ ಹಳೆಯವು . 


ಅವುಗಳ ವಿಚಾರದಲ್ಲಿ ನಾನು ಕೆಲವು 
ಪ್ರಯೋಗಗಳನ್ನು ಮಾಡಿರುವೆನು. ಇವುಗಳನ್ನು 
ರಾಜಕೀಯ ಹಾಗೂ ಸಾಮಾಜಿಕ ಜೀವನದಲ್ಲಿ 
ವ್ಯಾಪಕವಾಗಿ ಪ್ರಯೋಗಿಸಲು ಪ್ರಯತ್ನಿಸಿದ್ದೇನೆ. 
ನಾನು ಕೆಲವು ಸಾರಿ. ತಪ್ಪಿದ್ದೇನೆ, ನಾನು ತಪ್ಪಿನಿಂದ 
ಕಲಿತಿದ್ದೇನೆ, ಇದನ್ನು ಗಾಂಧೀವಾದ ಎಂದು 
ಕರೆಯಬೇಡಿ". 


28 | ಮೇ 2024 


ಬಾಘ್ರ ಪೆಸಂಚ 


ಇಷ] 
ಸುಸನ ನನನಲ ತಮಿಳು ನಾಡಿನಲ್ಲಿ ಮಹಾತ್ಮ 


ಅವರು ಕನ್ನಡಕ್ಕೆ 


ತಮಿಳು ಭಾಷೆಯ ಪ್ರತಿಷ್ಠಿತ ಪುಸ್ತಕಗಳನ್ನು 
ಇಂಗ್ಲಿಷ್‌ , ಕನ್ನಡ , ಮಲೆಯಾಳಂ ಮತ್ತು 
ತೆಲುಗು ಗಳಿಗೆ ಅನುವಾದ ಮಾಡುವ 
ಘೋಷಣೆಯನ್ನು ತಮಿಳುನಾಡು ಸರ್ಕಾರ 


™ 


ಸರ್ಕಾರದ ಈ ಉದ್ದೇಶ 
ತ 


ಕ್ಯೂ ಮೆಚ್ಚುವಂತದ್ದು. ತಮಿಳಿನ 


2021 -22 ರಲ್ಲಿ ಮಾಡಿದೆ. ಇದರ ನಿಜಕ್ಕೂ . 
ಕೃತಿಗಳು ಇತರೆ ಭಾಷೆಗಳಿಗೆ 
ಅನುವಾದಿತವಾಗಿ ಪ್ರಕಟಗೊಳ್ಳ ಬೇಕು 


ನ್ನುವುದು ಈ ಯೋಜನೆಯ ಆಶಯ . 
ರ್ನಾಟಕದಲ್ಲಿ ಕೂಡಾ " ಕುವೆಂಪು ಭಾಷಾ 
* ಸಂಸ್ಥೆಯು ಇದೇ ರೀತಿಯ 


[7 
1 


ಅನುವಾದವನ್ನು 


ಕಾರ್ಯನಿರತವಾಗಿದೆ. ಭಾರತಿ 

* ತಮಿಳು ನಾಡಿನಲ್ಲಿ ಮಹಾತ್ಮ 
ಎನ್ನುವ ಮೂಲ ತಮಿಳಿನ ಈ ಮೂಲ 
ಕ 


ಶಿಯು 2023 ರಲ್ಲಿ ಕನ್ನಡಕ್ಕೆ 


ಆಸ್ಟೇಲಿಯಾದ ಕ್ಯಾನ್ನೆರಾ ನಗರದ ಗ್ಲೇ! 
ಆಗಸ್ಟ್‌ 08,2002 ರಂದು ಭಾರತ; 


"Generations 10 come, it may be, will 
scarcely believe that such a one as this ever in 
flesh and blood walked upon this earth’, 


ಬಾಪು ಪ್ರಷ೦ಚೆ 29 |ಮೇ 2024 


ಮತದಾರ ಜಾಗೃತಿ ಶಿಬಿರ... 


30 | ಮೇ 2024 ಬಾಫಿ ಪೆಸಂಚ 


ಚ 
ಹ 


ಗ a 
WK ~~ ಶಾಮ 


y. 
4 
ಇ 


88 


ಮದಲ್ಲಿ 


ಶ್ರಮದಾನ ಕಾರ್ಯಕ್ರ 


ೇಷಾದ್ರಿಪುರಂ ಕಾಲೇಜಿನ ಎನ್‌ ಎಸ್‌ ಎಸ್‌ ಕಾರ್ಯಕರ್ತರು 


ಶೆ! 


(೦ದ್ರ ಕುಲಕರ್ಣಿ 


ಸುಧಿ 


ಕೀಯ 


RG 5 
೨೫68 


RE 


31 |ಮೇ 2024 


ಬಾಪು ಪಸಂಚ 


ಹಿರಿಯ ಗಾಂಧಿವಾದಿ ಹಾಗೂ ಕೇಂದ್ರ ಗಾಂಧಿ ಸ್ಮಾರಕ ನಿಧಿಯ ಸದಸ್ಯ ಮತ್ತು ಕಸ್ತೂರ್‌ ಬಾ ಗಾಂಧಿ ರಾಷ್ಟೀಯ ಸ್ಮಾರಕ 
ಟ್ರಸ್ಟ್‌ ನ ಸದಸ್ಯರಾದ ಧೀರೂಭಾಯಿ ಮೆಹತಾ ಅವರ ನಿಧನಕ್ಕೆ ಗಾಂಧಿ ಭವನದಲ್ಲಿ ಸಂತಾಪ ಸಲ್ಲಿಸಲಾಯಿತು . 


ನವದೆಹಲಿಯಲ್ಲಿ ಧೀರೂಬಾಯಿ ಮೆಹತಾ ಅವರಿಗೆ ಕೇಂದ್ರ ಗಾಂಧಿ ಸ್ಮಾರಕ ನಿಧಿಯ 
ಅಧ್ಯಕ್ಷರಾದ ರಾಮಚಂದ್ರ ರಾಹಿ ಗೌರವ ನಮನ ಸಲ್ಲಿಸಿದರು. 


32 | ಮೇ 2024 ಬಾಫು ಪೆಸಂಚ 


ಪಾಂಡವಪುರದ ವಿಜಯ ಕಾಲೇಜಿನಲ್ಲಿ ಗಾಂಧಿ ಸ್ಮಾರಕ ನಿಧಿಯ ಆಶ್ರಯದಲ್ಲಿ ನಡೆದ ಎನ್‌ ಎಸ್‌ ಎಸ್‌ ಶಿಬಿರದ 


ಉದ್ಭಾಟನಾ ಮತ್ತು ಸಮಾರೋಪ ಕಾರ್ಯಕ್ರಮ 


ಬಾಘು ಪ್ರಪ೦ಚೆ 


33 |ಮೇ 2024 


ಅರಸೀಕೆರೆಯ ಕಸ್ತೂರ್‌ ಬಾ ಗಾಂಧಿ ಟ್ರಸ್ಟ್‌ ವತಿಯಿಂದ ಸ್ಥಳೀಯ ಮಹಿಳಾ ಉದ್ಯಮಿಗಳಿಗಾಗಿ ಮದ್ದೂರು ತಾಲ್ಲೂಕು 


ಇರ್ನೋಮಿ ದೊಡ್ಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಕಾರ್ಯ ಘಟಕದ ತಳಹದಿ ಕಾಮಗಾರಿ. 


34 | ಮೇ 2024 ಬಾಘು ಪ್ರಪ೦ಚೆ 


Karnataka Gandhi Smaraka Nidhi 
Gandhi Bhavana, Kumara Park East 
Bengaluru -560001 


https://gandhibhavan.in 


GANDHI 
BHAVAN 
DIGITAL 
ARCHIVE ಲಗ್‌ 


https://archive.org/details/GandhiBhavan 


TO PROPAGATE GANDHIAN IDEOLOGY, 
WE TAKE A STEP TOWARDS A DIGITAL APPROACH. 


[3] ¥4[3] 
[1 


KARNATAKA GANDHI SAMARAKA NIDHI PUBLICATION 
ALL OUR BOOKS ARE NOW FREELY AVAILABLE 


ಣೆ 


GANDHI SANCHAYA 


https://gandhi.sanchaya.net 


BAPU PRAPANCHA | 


GANDHI BHAVAN MAGAZINE ನ 
15 NOW AVAILABLE AS AN EBOOK (JiBooks 


RNI No. KARBIL/2019/77950 Regd No.KA/BGGPO/2589/2023-25 


Published on 15th of every month and Posted on 20th of every month at Patrikachannel, Bangalore-560 026 


Published by 


